



ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ 
ಮೈಸೂರು 


ಬಿಜಾಪುರ ನಗರ ದೃಶ್ಯ 


ಯಾವುದೇ ಪ್ರವಾಸಿಯ ಕಣ್ಣುಗಳಿಗೆ ಬಿಜಾಪುರದ ಸ್ಮಾರಕಗಳು ಹೇಗೆ 
ಹಬ್ಬವೋ, ಹಾಗೆಯೇ ಬಿಜಾಪುರದ ಸ್ಥಳೀಯ ಖಾದ್ಯಗಳು ಸಹ ಬಾಯಲ್ಲಿ 
ನೀರೂರಿಸುವ ಸ್ಥಳೀಯ ಆಹಾರ ಮತ್ತು ಹಣ್ಣುಗಳನ್ನು ಯಾರೂ 
ತಪ್ಪಿಸುವಂತಿಲ್ಲ 




















ಪರಂಪರೆ ಮಾಲಿಕೆ 


ಬಿಜಾಪುರ 


ಬಿಜಾಪುರದಲ್ಲಿ ನಡೆದ 
79ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಸಂದರ್ಭದಲ್ಲಿ ಹೊರತಂದ ವಿಶೇಷ ಆವೃತ್ತಿ 


ಪ್ರಥಾನ ಸಂಪಾದಕರು: 
ಸಿ.ಎಸ್‌. ವಸ್ತ್ರದ. ಐ.ಎ.ಎಸ್‌. 


ಸಂಪಾಹಕರು; 
ಹಾ. ಹೆಚ್‌.ಜಿ. ದಡ್ಡಿ 


ಕನ್ನಡ ಆನುವಾದ 
ಬನ್‌.ಆರ್‌, ಸುಬ್ಬರಾವ್‌ ಕೆಮಿಎಸ್‌ (ನಿ) 


ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖ 
ಮೈಸೂರು 


ಮೊದಲ ಮುದ್ರಣ : 2009 / ಪ್ರತಿಗಳು 1000 
ದ್ವಿಶೀಯ ಮುದ್ರಣ : 2013 / ಪ್ರತಿಗಳು 1000 


ಹಕ್ಕುಗಳು: ಈ 


ಆಯುಕ್ತರು 
ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ 
ಮೈಸೂರು - 870010 ಹೂ: 0821 2424673 
ಧ-ಮೇಲ್‌: mm amb@lyahoo.in 


ಛಾಯಾಜಿತಗಳು: 
ಮೇಲುಕೋಟೆ ಎನ್‌. ಮುರಳೀಥರ್‌ 


ಸೌಜನ್ಯ: 
ಭಾರತೀಯ ಪುರಾತತ್ವ ಸರ್ವೇಕ್ಷಣ 


ISBN 970-81-9239873-6-8 
ಬೆಣೆ: ₹99 


ಮುದ್ರಣ 
ಮಾರ್ಕೆಟಿಂಗ್‌ ಕನ್ನಲ್ಲೆಂಟ್ಸ್‌ ಆಂಡ್‌ ಏಜೆನ್ಸೀಸ್‌ ತ 
ಬೆ೦ಗಳೂರು 


ಕಾವು 

ಸಂಕ್ಣಿಪ್ತ ಇತಿಹಾಸ 

ಪ್ರೈಣ್ಟೇರ್ಕೀಯ ಸ್ವಳಗಳು 
ಕೋಟೆ ಮತ್ತು ಹೆಬ್ಬಾಗಿಲುಗಳು 
ಬಡೀ ಕಮಾನ್‌ 

ಕು ಗಳು 
ಜಾಮಿ ಮಸೀದಿ 
ಮೆಕ್ಕಾ ಮಸೀದಿ 
ಇಂದೂ ಮಸೀದಿ 
ಗೋರಿಗಳು 
ಷಾ ನವಾಟ್‌ ಖಾನ್‌ನ ಸಮಾಧಿ 
ಗೋಲ್‌ ಗುಂಬಜ್‌ 
ಇಬ್ರಾಹಿಂ ದರಿಟ್ಸಾ 
ಜೋಡ್‌ ಗುಂಬಜ್‌ 
ಧೆವ್ಯ ಹುಣಸಿ ಮರ 
ಯಾರಾ ಕಮಾನ್‌ 
ಹಾಸಿಂ ಪೀರ್‌ ದರ್ಗಾ 

ಅರಮನೆಗಳು 
ಗಗನ್‌ ಮಹಲ್‌ 
ಅದಾಲತ್‌ ಮಹಲ್‌ 
ಆನಂಡ್‌ ಮಹಲ್‌ 


ಪದಿವಿಡಿ 
ರಸ್‌ ಮಹಲ್‌ 
ಜಹಾಜ್‌ ಮಹರ್‌ 
ಪಾನಿ ಮಹಲ್‌ 
14 ಮೆಹರ್‌ ಮಹಲ್‌ 
17 ಅಸರ್‌ ಮಹಲ್‌ 
ಕೆಕೆ ಕಟ್ಟೆಗಳು 
38 ತಾಜ್‌ ಬಾವಡಿ 
2} ಬಂದೂಕುಗಳು 
22 ಮಾಲಿಕ್‌ ಎ ಮೈದಾನ್‌ ತೋಪು 
ಕಂಡಾ ಕಸಬ್‌ ತೋಪು 
24 ಬಿಜಾಪುರ ಚಿತ್ರಕಲೆ 
26 ಬಿಜಾಪುರ ಹೇವಾಲಯಗಳು 
30 ಸಿದ್ದರಾಮೇಶ್ವರ ದೇವಾಲಯ 
32 ನರಸಿಂಹ ಪೆೇಪಾಲಯ 
33 ಬಿಜಾಪುಶದ ಸುತ್ತಮುತ್ತ 
ತಿ ಸಂಗೀತ ಮಹರ್‌ 
28 ಐನಾಪುರ ಸಮಾದಿ ಮತು ಮಹಲ್‌ 
ಏಪ್ಪಖ್‌ ಖಾನ್‌ನ ಸ್ಮಾರಕ ಸಮಾಧಿ 
38 ಚಿಜಚಾಪುರ ಚರ್ಚೆ 
೬0 ಬಿಜಾಪುರದ ನಕ್ಸೆ 
೩2 pie 


Th ಇಷಾ ಹಾ 





ಷಷ್ಟಿ 
ಷಿ 
50 
Ba 
ಡ್ನ 


58 


54 


a0 


ಈಡ 


48 
70 














i ಜು 


ಇಷ್ಟಾ ರದ ದ್‌ 





ಬಿಜಾಪುರ 





ಬೆಂಗಳೂರಿನ ವಾಯುವ್ಯ ದಿಕ್ಕಿನಲ್ಲಿ 
525ಕಿ.ಮೀ.ಗಳ ದೂರವಿರುವ ಬಿಜಾಪುರವು 
ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ 
ಹೆಸರುವಾಸಿಯಾಗಿದೆ. ಆದಿಲ್‌ ಷಾಹಿಗಳ ಕಲೆ ಮತ್ತು 
ವಾಸ್ತುಶಿಲ್ಪದ ಬಗೆಗಿನ ಪ್ರೀತಿಯನ್ನು ತೋರಿಸುವ 
ಮೂಕ ಸಾಕ್ಷಿಗಳಾಗಿ ಬಿಜಾಪುರದ ಸ್ಮಾರಕಗಳು 
ವಿಜೃಂಭಿಸಿ ನಿಂತಿವೆ. ಶೋಭಾಯಮಾನ ಗೋಲ್‌ 
ಗುಂಬಜ್‌ ಮತ್ತು ಇಬ್ರಾಹಿಂ ರೋಜ್ನಾಗಳು ರಾಷ್ಟ್ರದ 
ಪರಂಪರೆಯ ನಕ್ಷೆಯಲ್ಲಿ ಬಿಜಾಪುರಕ್ಕೆ ಸ್ಥಾನವನ್ನು 
ಕಲ್ಪಿಸಿವೆ. ಆದಿಲ್‌ ಷಾಹಿಗಳು ನಿರ್ಮಿಸಿದ ಕಟ್ಟಡಗಳು 
ಕರ್ನಾಟಕದ ಪರಂಪರಾಗತ ಕಲೆಯಲ್ಲಿ ಪ್ರಮುಖ 
ಸ್ಥಾನವನ್ನು ಪಡೆದಿವೆ. ಬಿಜಾಪುರದ ಸ್ಮಾರಕಗಳು 
ಭಾರತದ ಇಂಡೋ-ಸಾರ್ಸೆವಿಕ್‌ ಸ್ಮಾರಕಗಳಲ್ಲಿ ಎದ್ದು 


ಕಾಣುತ್ತವೆ. 


Ju ign | 


sl 








ಕಲ್ಕಾಣದ ಚಾಲುಕ್ಕರ ಎರಡನೆಯ ರಾಜಧಾನಿಯಾಗಿದ್ದ ಬಿಜಾಪುರವು 
ವಿಜಯಪುರ ಎಂದು ಪ್ರಸಿದ್ಧಿ ಪಡೆದಿತ್ತು. ಇದನ್ನು ವಿವಿಧ ಕಾಲಗಳಲ್ಲಿ 
ಬಿಜ್ಜನಹಳ್ಳಿ, ವಿದ್ಯಾಪುರ, ಮಹಮ್ಮಹಪುರ ಎಂದೂ ಕರೆಯಲಾಗಿತ್ತು. 
ದೇವಗಿರಿಯ ಯಾದವ ದೊರೆಗಳು ವಿಜಯಪುರವನ್ನು ತಮ್ಮ 
ರಾಜಧಾನಿಯಾಗಿ ಹೊಂದಿದ್ದರು. ದೇವಗಿರಿಯ ಯಾದವರ ಕೊನೆಯ 
ದೊರೆ ಶಂಕರದೇವನು, ದೆಹಲಿಯ ಸುಪ್ತಾನ ಅಲ್ಲಾವುದ್ದೀನ್‌ ಖಿಲ್ಜಿಯ 
ಸೇನಾಧಿಕಾರಿ ಮಲ್ಲಿಕ್‌ ಕಾಫರ್‌ನಿಂದ ಕೊಲ್ಲಲ್ಪಟ್ಟಾಗ, ಬಿಜಾಪುರದಲ್ಲಿ 
ಮುಸಜ್ಮಾನರ ಆಳ್ವಿಕೆ ಪ್ರಾರಂಭವಾಯಿತು (ಕ್ರಿ.ಶ. 1316) 


ಬಹುಮನಿಗಳ ಪತನಾನಂತರ ಆಸ್ತಿತ್ವಕ್ಕೆ ಬಂದ ಐದು ಸಾಮ್ರಾಜ್ಯಗಳ 
ಪೈಕಿ ಒಂದಾದ ಆದಿಲ್‌ಷಾಹಿಗಳು ಬಿಜಾಪುರವು ಕೀರ್ತಿಗಳಿಸಲು 
ಕಾರಣರು, ಇವರ ಮೊದಲ ದೊರೆ ಯೂಸುಫ್‌ ಆಧಿಲ್‌ಖಾನ್‌. ಬಹಮನಿ 
ಅರಸನ ಸೇನಾಧಿಪತಿಯಾಗಿದ್ದ ಈತ ಟಿರ್ಕಿ ಮೂಲದವನು. ಈತ ಬಹಮನಿ 
ಅರಸರು ದುರ್ಬಲರಾದುದರ ಪ್ರಯೋಜನ ಪಡೆದು ಕ್ರಿ.ಶ. 1489ರಲ್ಲಿ 
ತನ್ನನ್ನು ಬಿಜಾಪುರದ ಷಾಹ್‌ ಎಂದು ಘೋಷಿಸಿಕೊಂಡ. 


ಕ್ರಿಶ, 1489ರಿಂದ 1686ರವರೆಗೆ ಇನ್ನೂರು ವರ್ಷಗಳ ಕಾಲ 
ಒಂಭತ್ತು ಮಂದಿ ಆದಿಲ್‌ ಷಾಹಿ ದೊರೆಗಳು ಬಿಜಾಪುರವನ್ನು ಆಳಿ, 
ಬಿಜಾಪುರವು ದಕ್ಷಿಣಭಾರತದ ಸಾಮ್ರಾಜ್ಯಗಳಲ್ಲಿ ಶಕ್ತಿಶಾಲಿಯೆಂದು 
ಗುರ್ತಿಸಲು ಕಾರಣರಾದರು. ಬಿಜಾಪುರದ ಬೆಳವಣಿಗೆಯನ್ನು ಕಂಡ 
ವಿದೇಶೀ ಪ್ರವಾಸಿಗರು ಅದನ್ನು “ದಕ್ಷಿಣದ ರಾಣಿ" ಎಂದು ಕರೆದರು. 
ಆದಿಲ್‌ಷಾಹಿಗಳು ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಆರಾಧಕರಾಗಿದ್ದರು. 





ಯೂಸುಫ್‌ ಆದಿಲ್‌ಷಾ ಇಸ್ರ್ಟಾಯಿಲ್‌ ಆದಿಲ್‌ಷಾ 
{1489 -1510) (1510 -1534) 





ಮೊದಲನೆಯ ಇಬ್ರಾಹಿರಿ ಆಅದಿಲ್‌ಪಾ ಆಲಿ ಆದಿಲ್‌ಷಾ 
(1534 -1557) {1557 -1580) 


ಆದಿಲ್‌ ಷಾಹಿಗಳಿಗೆ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಆಗಾಗ 
ಘರ್ಷಣೆಗಳಿದ್ದರೂ ಅವರು ಸಾಮಾನ್ಯವಾಗಿ ಮತೀಯ ಸೌಹಾರ್ದತೆಯ 
ನೀತಿಯನ್ನು ಅನುಸರಿಸಿದ್ದರು. ಒಂದನೆಯ ಆದಿಲ್‌ಷಾಹನು 
ವಿಜಯನಗರದ ರಾಮರಾಯನೊಂದಿಗೆ ಒಳ್ಳೆಯ ಸಂಬಂಧವನ್ನು 
ಹೊಂದಿದ್ದನು, 1564ರಲ್ಲಿ ವಿಜಯನಗರಕ್ಕೆ ವಿರುದ್ಧವಾದ ಒಕ್ಕೂಟವನ್ನು 
ಸೇರಬೇಕಾಯಿತು. ಷಾಹಿ ಸಾಮ್ರಾಜ್ಯಗಳು ಆದೇ ವರ್ಷ ವಿಜಯನಗರವನ್ನು 
ಸೋಲಿಸಿದವು. ಆಲಿ ಆದಿಲ್‌ಷಾಹ್‌ ಚಾಂದ್‌ ಬೀಬಿಯನ್ನು ವಿವಾಹವಾದ. 
ಆದಿಲ್‌ ಷಾಹಿ ಸಾಮ್ರಾಜ್ಯದ ಪ್ರಸಿದ್ಧ ಆಡಳಿತಗಾರ ಎರಡನೆಯ ಇಬ್ರಾಹಿಂ 
ಸಿಂಹಾಸನವೇರಿದಾಗ ಈತ ಒಂಭತ್ತು ವರ್ಷದವವಾಗಿದ್ದರೂ, ಚಿಕ್ಕಮ್ಮ 
ಚಾಂದ್‌ ಬೀಬಿಯ ಮಾರ್ಗದರ್ಶನದಲ್ಲಿ ಒಳ್ಳೆಯ ಆಡಳಿತಗಾರನೆಂದು 
ಹೆಸರು ಪಡೆದ.ಈತನ ಕಾಲದಲ್ಲಿ ಸಾಮ್ರಾಜ್ಯವು ವಿಸ್ತಾರಗೊಂಡಿದ್ದು 
ಮಾತ್ರವಲ್ಲದೆ, ಬಿಜಾಪುರವು ಸಮೃದ್ದಿ ಮತ್ತು ಶ್ರೀಮಂತಿಕೆಯಿಂದ ಕೂಡಿತ್ತು. 





ಏರಡವೆಯ ಇಟ್ರಾಹಿರ ಆದಿಲ್‌ಷಾ ಹನ್‌ ಅದಿಲ್‌ಷಾ 
(1580 -1626) (1626 -1656) 





ಇಳಿ ಆಗಔಲ್‌ತಾ ಸಿಕಂದರ್‌ ಜಗಿಹ್‌ಷಾ 
(1056 -T67 2) (1672 -1689) 


ಆದಿಲ್‌ಪಾಹಿ ಅರಸರ ವಂಶಾವಳಿ 
(ಕ್ರಿ.ಶ. 1489 ರಿಂದ ಕ್ರಿ.ಶ. 1686ವರೆಗೆ 


1) ಯೂಸುಫ್‌ ಆದಿಲ್‌ಷಾ 
{1489 -1510) 


A 


2) ಇಸ್ಮಾಯಿಲ್‌ ಆದಿಲ್‌ಫಾ ಮರಿಯಾಮ ಸುಲ್ತಾನ್‌ ಬೀಜಿಸತಿ ಖದಿಟಾ ಸುಲ್ತಾನ್‌ 
(1510 -1534) 


A 


ಇ) ಮಲ್ಲು ಆಲಮ್‌ಖಾನ್‌ $೬) ಒಂದನೇ ಇಬ್ರಾಹಿಂ ಆವಿಲ್‌ಹಾ ಜಲ್ಲಾ 
(1534) (1534 -1557) 


ಇಸ್ಲಾಯಿಲ್‌ 5) ಆಲಿ ಆದಿಲ್‌ಷಾ ಥಮಾಸಪ್ಪ ಅಹಮದ್‌ ತಾನಿಬೀಟಿ  ಹಾದಿಜಾ ಸುಲ್ತಾನ್‌ 
(1557 -1580) 


ಇಸ್ಟ ಯಲ್‌ 6) ಎರಡನೇನು ಇಬ್ದಾಹಿಂ ಆದಿಲ್‌ಷಾ 
{1580 -16285} 


UU 


ದರವೇಶ್‌ ಸುಲೇಮಾನ್‌ 3) ಮೊಹಮ್ಮದ್‌ ಆದಿಲ್‌ಷಾ ಪಿಚ್ಛಾ ಜುಹದಾ ಭುದ್ಧಾನ ಸುಲ್ತಾನ್‌ ಫಾತಿಮಾ 
(1526 -1656) 


8) ಎರಡನೇಯ ಆಲಿ ಆದಿಲ್‌ಷಾ 
(1656 -1672) 


ಸಾದ್‌ಪಾ ಬನಿ ಹುಸೇನ್‌ ೧] sooo un 
(2672 -1586) 
ಗ 


ಸಹಿಷ್ಣುವಾಗಿದ್ದು, 
ತನ್ನ ಆಸ್ಥಾನದಲ್ಲಿ 
ಅನೇಕ ಹಿಂದೂ 
ವಿದ್ವಾಂಸರು, 
ಕವಿಗಳು ಮತ್ತು 
ಸಂಗೀತಗಾರರನ್ನು 
ಗೌರವಿಸಿದ್ದ. 
ಈತನಿಗೆ 
“ಜಗದೀರ್‌'' (ಜಗದ್ಗುರು) ಎಂಬ ಅಡ್ಡ ಹೆಸರಿತ್ತು. ಈತನ ನಾಣ್ಯಗಳು 
ಈ ಹೆಸರಿನಿಂದ ಟಂಕಿಸಲ್ಪಟ್ಟದ್ದವು. ಈತ ತನ್ನ ರಾಜಧಾನಿಯ ಕಿಲ್ಕೆ ಒಳಗೆ 
“ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದ್ದ. ಅಲ್ಲದೆ, ಹಿಂದು ಮುಸ್ಲಿಮರ 
ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬೆಸೆಯಲು ಶ್ರಮವಹಿಸಿದ. ಈತನೊಬ್ಬ 
ಉತ್ತಮ ಸಂಗೀತ ಪ್ರೇಮಿಯಾಗಿದ್ದನಲ್ಲದೆ ಸಂಗೀತದ ಮೇಲೆ ಗ್ರಂಥವನ್ನು 
ರಚಿಸಿದ್ದ. ಈತನ ಕಾಲದಲ್ಲಿ ಕ್ರಮವಾಗಿ ಸಂಗೀತೋತ್ಸವಗಳು 
ನಡೆಯುತ್ತಿದ್ದವು. ಬಿಜಾಪುರದ ಅನೇಕ ಅರಮನೆಗಳು, ಕೊಳಗಳು ಹಾಗೂ 
ಪ್ರಸಿದ್ದ ಇಬ್ರಾಹಿಂ ರೋಜ್ಞಾ ಈತ ನಿರ್ಮಿಸಿದವುಗಳಾಗಿವೆ. 





ont ಬೀಟಿ 


ಎರಡನೆಯ ಇಬ್ರಾಹಿಂ ನಂತರ ಮಗ ಮಹಮಸಪ್‌ ಅಧಿಕಾರಕ್ಕೆ ಬಂದ. 
ಪ್ರಸಿದ್ಧ ಗೋಳಗುಮ್ಮಟ ಈತನ ಸೃಷ್ಟಿ. ಮೊಘಲರು ಹಾಗೂ ಮರಾಠರು 
ಬಿಜಾಪುರ ಮೇಲೆ ನಿಯಂತ್ರಣ ಸಾಧಿಸಲು ಸತತವಾಗಿ ಹೋರಾಡುತ್ತಿದ್ದರು. 
ಮೊಘಲರ ಆಕ್ರಮಣ ಮತ್ತು ಮರಾಠರ ಸುಲಿಗೆ ಈ ಸಾಮ್ರಾಜ್ಯವನ್ನು 
ದುರ್ಬಲ ಗೊಳಿಸಿದವು. ಔರಂಗಜೇಬನು ಬಿಜಾಪುರವನ್ನು 1686ರಲ್ಲಿ 
ಸ್ವಾಧೀನ ಪಡಿಸಿಕೊಂಡು ಅದರ ಕೊನೆಯ ದೊರೆ ಸಿಕಂದರ್‌ನನ್ನು 
ಸೆರೆಹಿಡಿದ. ಹೀಗೆ ಬಿಜಾಪುರ 1723ರವರೆಗೆ ಮೊಘಲರ ಆಳ್ವಿಕೆಗೆ, ನಂತರ 
7723 ರಿಂದ 1760ರವರೆಗೆ ಹೈದರಾಬಾದ್‌ ನಿಜಾಮನ, ನಂತರ 1760 
ರಿಂದ 1778ರವರೆಗೆ ಮರಾಠರ ಆಳ್ವಿಕೆಗೆ ಒಳಪಟ್ಟಿತು. ರಾಜ್ಯದ ದಕ್ಷಿಣ 
ಭಾಗವು 1778ರವರೆಗೆ ಹೈದರ್‌ ಮತ್ತು ಟಿಪ್ಪೂವಿನ ಅಧೀನಕ್ಕೆ ಒಳಪಟ್ಟಿತು. 
7818ರಲ್ಲಿ ಬ್ರಿಟಿಷರು ಬಿಜಾಪುರವನ್ನು ಮರಾಠರಿಂದ ಸ್ವಾಧೀನ 
ಪಡಿಸಿಕೊಂಡರು. 1864ರಲ್ಲಿ ಬಿಜಾಪುರವು ಜಿಲ್ಲೆಯಾಗಿ ಕಲಾದಗಿ ಅದರ 
ಕೇಂದ್ರಸ್ಥಾನವಾಯಿತು. 


ಪುನಃ 1997ರಲ್ಲಿ ಬಿಜಾಪುರ ಜಿಲ್ಲೆಯು ಬಿಜಾಪುರ ಮತ್ತು 
ಬಾಗಲಕೋಟೆ ಜಿಲ್ಲೆಗಳಾಗಿ ವಿಭಜಿಸಲ್ಪಟ್ಟಿತು. ಈ ಜಿಲ್ಲೆಗಳು 
ಶ್ರೀಮಂತವಾದ ಪರಂಪರೆ ಮತ್ತು ಸಂಸ್ಕೃತಿಗೆ ಹೆಸರಾಗಿವೆ. ವಿಶ್ವ ಪರಂಪರಾ 
ಕೇಂದ್ರವಾದ ಪಟ್ಟದಕಲ್ಲು. ಚಾಲುಕ್ಕ ಶೈಲಿಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ 
ಐಹೊಳೆ ಮತ್ತು ಬಾದಾಮಿ ಹೆಸರುವಾಸಿಯಾಗಿದೆ. ಕೂಡಲಸಂಗಮ ಮತ್ತು 
ಬಸವನ ಬಾಗೇವಾಡಿ ಮತ್ತೆರಡು ಪ್ರವಾಸಿ ಕ್ಷೇತ್ರಗಳು, ಹಲವಾರು 
ಆಕರ್ಷಣೀಯ ಸ್ಥಳಗಳು ಜಿಲ್ಲೆಯಾದ್ಯಂತ ಹರಡಿವೆ. 


ಪ್ರೇಪ್ಷೀಶಕೇಂಯ ಪ್ಲಳಗಳು 





ಆದಿಲ್‌ಷಾಹಿ ಕಟ್ಟಡಗಳನ್ನು 
ಮೂರು ವರ್ಗಗಳಾಗಿ 
ವಿಂಗಡಿಸಬಹುದು; ಆರಮನೆಗಳು, 
ಮಸೀದಿಗಳು ಮತ್ತು ಬೃಹತ್‌ 
ಸಮಾಧಿಗಳು. 
ಕುಶಲಕರ್ಮಿಗಳ ಸಂಪೂರ್ಣ 
ಕುಶಲತೆಯನ್ನು ಸಮಾಧಿಗಳ 
ನಿರ್ಮಾಣದಲ್ಲಿ ಕಾಣಬಹುದು. 
ಇದರಿಂದಾಗಿ ಇವು ಎಂದೆಂದಿಗೂ 
ಆಕರ್ಷಕವಾಗಿ ಉಳಿಯುವಂತಾಗಿದೆ. 
ಇಬ್ರಾಹಿಂ ರೋಜಾ ಹಾಗೂ ಗೋಳ 
ಗುಮ್ಮಟವು ಈ ವರ್ಗಕ್ಕೆ ಸೇರುತ್ತವೆ. 











ಕೋಟೆ ಮತ್ತು ಹಬ್ಬಾಗಿಲುಗಳು 


ಬಿಜಾಪುರದ ಕೋಟೆಯು ಹೊರಭಾಗದಲ್ಲಿ ಬೃಹತ್‌ಗೋಡೆ ಮತ್ತು 
ಒಳಭಾಗದಲ್ಲಿ ರಾಜಪ್ರಾಂಗಣವನ್ನೊಳಗೊಂಡ ನಗರವನ್ನು ರಕ್ಷಿಸುವ 
ಕಿಲ್ಲೆಯನ್ನು ಹೊಂದಿದ್ದು ಪಟ್ಟಣವನ್ನು ಆವರಿಸಿದೆ. ಕೋಟೆಯು ಸುಮಾರು 
10 ಕಿ.ಮೀ. ಉದ್ದವನ್ನು ಹೊಂದಿದೆ. ಇದು ಅಂಡಾಕೃತಿಯಲ್ಲಿದ್ದು ಶಕ್ತಿ 
ಶಾಲಿಯಾದ ಗೋಡೆ ಹಾಗೂ 58 ಅಡಿ ಅಗಲದ ಕಂದಕ ಮತ್ತು 
106 ಕೊತ್ತಳಗಳನ್ನು ಹೊಂದಿದೆ. ಕೋಟೆಯನ್ನು ಆಗಾಗೆ ಬಲಪಡಿಸಲಾಗಿದೆ. 


ಕೋಟೆಯ ಮಧ್ಯಭಾಗದ ಒಳ ಕಿಲ್ಲೆ ಸಹ ಬಲಿಷ್ಠವಾದ ಬುರುಜುಗಳು, 
ಕಟ್ಟೆಗಳು ಮತ್ತು ಕಂದಕವನ್ನು ಹೊಂದಿದೆ. ಕೋಟೆಗೆ ಐದು 
ಮಹಾದ್ವಾರಗಳಿದ್ದು, ಇವುಗಳಲ್ಲಿ ನಾಲ್ಕು ಈಗಲೂ ಬಳಕೆಯಲ್ಲಿವೆ. 
ಬಿಜಾಪುರವನ್ನು ಔರಂಗಜೇಬನು ಗೆದ್ದು ಮನಗೂಳಿ ಎಂಬ 























ಮಹಾದ್ವಾರದ ಮೂಲಕ ನಗರವನ್ನು ಪ್ರವೇಶಿಸಿದ ನಂತರ, 

ಈ ದ್ವಾರವನ್ನು ಫತೇ ದರ್ವಾಜ್ಜ್‌ (ಜಯದ ಬಾಗಿಲು) ಎಂದೂ 
ಕರೆಯಲಾಗುತ್ತಿದೆ. ಮಹಾದ್ದಾರಗಳ ಪೈಕಿ 'ಮೆಕ್ಕಾ ಮಹಾದ್ವಾರ" ಅತ್ಯಂತ 
ಬಲಿಷ್ಠವಾದುದು ಮತ್ತು ಕ್ಷಿಷ್ಟವಾದುದು. ಇದರ ಬಾಗಿಲುಗಳನ್ನು 
ದಪ್ಪನೆಯ ಮರದ ಹಲಗೆಗಳಿಂದ ಮಾಡಿದ್ದು ಅವಕ್ಕೆ ದಪ್ಪನೆಯ ಕಬ್ಬಿಣದ 
ಮುಳ್ಳುಗಳಿಂದ ಕೂಡಿದ ಅಡ್ಡಪಟ್ಟಿಗಳನ್ನು ಹಾಕಲಾಗಿದೆ. 

ಇವು ಅಭೇದ್ಯ ಬಾಗಿಲುಗಳಾಗಿದ್ದವು. 




















a] a su 





Ts 


MAY 


4% ಕ ವೂ! 


WIG 


= “UMD 
\ Ng iit 








ಷ್ಠ 





ಬಡೀ ಕಮಾನ್‌ 


ಹೆಸರೇ ಸೂಚಿಸುವಂತೆ ಇದು 


ತುದಿಯಲ್ಲಿ ಸುಂದರ ವಿನ್ಯಾಸದ 
ಮರದ ಕೈಗಳನ್ನು ಹೊಂದಿದ್ದು, 
ನಾಲ್ಕೂ ದಿಕ್ಕಿನಲ್ಲಿ ಪ್ರವೇಶ 
ದ್ವಾರಗಳಿವೆ. 





ಬೃಹತ್‌ ಕಮಾನುಗಳನ್ನು ಹೊಂದಿದೆ. 


17 


ಮಧೀದಿಗಳು 


ಬಿಜಾಪುರ ನಗರದಾದ್ಯಂತ ಅನೇಕ ಮಸೀದಿಗಳು ಕಂಡುಬರುತ್ತವೆ. 
ಪ್ರತಿಯೊಂದು ಕಟ್ಟಡವೂ ತನ್ನದೇ ಆದ ಶಿಲ್ಪಕಲಾ ವೈಶಿಷ್ಟವನ್ನು ಪಡೆದಿವೆ. 
ಸಾಮಾನ್ಯವಾಗಿ ಎಲ್ಲಾ ಸಮಾಧಿಗಳು ಅವುಗಳ ಆವರಣದಲ್ಲಿ ಮಸೀದಿ 
ಅಥವಾ ಪ್ರಾರ್ಥನಾ ಮಂದಿರಗಳನ್ನು ಹೊಂದಿವೆ. 


ಕಲವು ಮುಖ್ಯವಾದ ಮಸೀದಿಗಳೆಂದರೆ; 


ಜಾಮಿ ಮಸೀದಿ 


ಇದು ಒಂದನೆಯ ಆದಿಲ್‌ಷಾನಿಂದ ನಿರ್ಮಿಸಲ್ಪಟ್ಟಿದ್ದು ವಿಶಾಲವಾದ 
ಚೌಕಾಕಾರದ ಕಂಬಗಳನ್ನು ಮತ್ತು ಕಮಾನುಗಳನ್ನು ಹೊಂದಿದ ಎತ್ತರ 
ಮತ್ತು ಘನವಾಗಿ ಕಾಣುವ ಆಕರ್ಷಕ ಕಟ್ಟಡಗಳಲ್ಲಿ ಒಂದಾಗಿದೆ. 
ಇದು ಸಮ ಪ್ರಮಾಣದ ಬೃಹತ್‌ ಗುಮ್ಮಟವನ್ನು ಹೊಂದಿದೆ. 
ಮಸೀದಿಯ ಒಳಭಾಗ ಸರಳತೆಯಿಂದ ಕೂಡಿದೆ. 





ಇದರ ಮಧ್ಯದ ಮಿಷ್ರಬ್‌ ಶ್ರೀಮಂತ ವರ್ಣಗಳಾದ ಚಿನ್ನ ಹಸಿರು 
ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದೆ. ಮಸೀದಿಯು ಆಯತಾಕಾರದಲ್ಲಿದ್ದು 
400 ೫ 280 ಅಡಿಗಳ ವಿಸ್ಕೀರ್ಣವನ್ನು ಹೊಂದಿದೆ. ಇದರಲ್ಲಿ ನೀರಿನ 
ಚಿಲುಮೆ ಹಾಗೂ ಮಧ್ಯದಲ್ಲಿ ಕೊಳವಿದೆ. ಮುಖ್ಯ ಕಟ್ಟಡದಲ್ಲಿನ ಅಡ್ಡ 
ಕಂಬಗಳು ನೆಲವನ್ನು 45 ಸಮವಾದ ಚೌಕಗಳನ್ನಾಗಿ ಅಂದರೆ ಒಟ್ಟು 
2286 ಅಂತಹ ಸ್ಥಳ ಅಥವಾ ಮುಸಲ್ಲಾಗಳನ್ನು ವಿಂಗಡಿಸಿವೆ. ಪ್ರತಿಯೊಂದು 
ಚೌಕಾಕಾರದ ಇಂತಹ ಮುಸಲ್ಲಾ ಪ್ರಾರ್ಥನೆ ಸಲ್ಲಿಸುವ ಒಬ್ಬನಿಗೆ 
ಸಾಕಾಗುತ್ತದೆ. ಮಸೀದಿಯ ವೈಶಾಲ್ಯತೆ, ಅದರಲ್ಲಿನ ಮಿನಾರ್‌ಗಳು, 
ಸರಪಳಿಗಳು, ಕೆತ್ತನೆಗಳು ಹಾಗೂ ಗೋಡೆಯ ಗೂಡುಗಳು ಯಾವುದೇ 
ಪ್ರವಾಸಿಗನಿಗೆ ಪರಿಣಾಮ ಬೀರುವರಿತಹ ದೃಶ್ಯವನ್ನು ಒದಗಿಸುತ್ತದೆ. 
ಮಸೀದಿಯ ವಿಸ್ತಾರ 1,16,000 ಚದರ ಅಡಿಗಳಷ್ಟಿದೆ. ಮಸೀದಿಯನ್ನು 
ಈಗಲೂ ಪ್ರಾರ್ಥನೆ ಮಾಡುವ ಸಲುವಾಗಿ ಬಳಸಲಾಗುತ್ತಿದೆ. 


ಪಾಪಾ ವಾ ನಸವವ 
ಗ್ಯ ತತ ಹಾ 








ಇದು ಕೋಟೆಯ ಒಳಭಾಗದ ರಾಜಪ್ರಾಂಗಣ ಗೋಡೆಗೆ 
ಹೊಂದಿಕೊಂಡಂತಿದೆ. ಮೆಕ್ಕಾದಲ್ಲಿರುವ ಮಸೀದಿಯಂತೆ 
ಇರುವುದರಿಂದ, ಇದನ್ನು ಅದೇ ಹೆಸದಿನಿಂದ ಕರೆಯಲಾಗಿದೆ. 
ಇದು ಬಿಜಾಪುರದಲ್ಲಿರುವ ಸುಂದರವಾದ ಹಾಗೂ ಅತ್ಕಂತ ಚಿಕ್ಕ 
ಮಸೀದಿಯಾಗಿದೆ. ಇದು ಹೂರಾಂಗಣದ ಮಧ್ಯ ಭಾಗದಲ್ಲಿದ್ದು ಸುತ್ತಲೂ 





ಕಮಾನುಗಳಿಂದ ಕೂಡಿದ ಅಂಗಳ ಅದರ ಮೇಲ್ಭಾವಣಿಯನ್ನು 
ಹೊಂದಿದೆ. ಇದರ ಶೈಲಿ ಮತ್ತು ವಾಸ್ತುಶಿಲ್ಪವು ಎರಡನೆಯ 
ಇಬ್ರಾಹಿಂ ಆದಿಲ್‌ಷಾನ ಕಾಲಕ್ಕೆ ಸೇರಿದಂತೆ ಕಂಡುಬರುತ್ತದೆ 
ಹಾಗೂ ಪ್ರಾಯಶಃ ಮಲಿಕ್‌ ಸಂದಲ್‌ನ ಮೇಲ್ಬಿಟಾರಣೆಯಲ್ಲಿ 
ನಿರ್ಮಿಸಿರಬಹುದು. 








ಆಂಡೂ ಮಸೀದಿ 


ಇದು ಎರಡಂತಸ್ತಿನ ಕಟ್ಟಡ ಆದರೆ ಎರಡಂತಸ್ಥಿನ ಮಸೀದಿಯಲ್ಲ. 
ಮೇಲಂತಸ್ತು ಪ್ರಾರ್ಥನಾ ಕೋಣೆಯಾದರೆ, ಕೆಳ ಅಂತಸ್ತು ವಿಶ್ರಾಂತಿ 
ತೆಗೆದುಕೊಳ್ಳುವ ಕೋಣೆಯಾಗಿದೆ. ಮಸೀದಿಯಲ್ಲಿ ಪ್ರವಚನ 
ಪೀಡವಿಲ್ಲವಾದ್ದರಿಂದ ಇದು ಎತ್ತರದ ಜಾಗದಲ್ಲಿದೆಯೆಂದು ಹೇಳಬಹುದು. 
ಇದು ಬಿಜಾಪುರದಲ್ಲಿ ನಿರ್ಮಿಸಲ್ಪಟ್ಟ ಅತ್ಯುತ್ತಮ ಮಸೀದಿ. 
ಅಗತ್ಯವಿರುವಷ್ಟು ಮಾತ್ರ ಅಲಂಕಾರದ ಕೆತ್ತನೆ ಇದೆ. 








MT ಕ್ಕ 


Ws, 1 











ಮೇಲ್ಭಾವಣಿಯ ದಕ್ಷಿಣ ತುದಿಯ 
ಮೇಲ್ಭಾಗದಲ್ಲಿ ಮೊದಲ ಹಂತದ 
ದಿಡ್ಡೀಗೋಡೆ ಅಥವಾ ರಕ್ಷಣಾ 
ಗೋಡೆಯಿದೆ. ಮಸೀದಿಯ ಗೋಡೆಯ 
ಹಿಂಭಾಗದಲ್ಲಿ ವಿಶಾಲವಾದ ಮಿಷ್ರಬ್‌ 
ಹಾಗೂ ಅಕ್ಕಪಕ್ಕಗಳಲ್ಲಿ ಚಿಕ್ಕದಾದ 
ಗೋಡೆ ಗೂಡಿದೆ. ಇದರ ಹಣ್ಣಿನ 
ಆಕಾರದ ಗುಮ್ಮಟವು ಬಿಜಾಪುರದಲ್ಲಿ 
ಕಾಣಸಿಗುವುದು ಅಪರೂಪ. ಕಟ್ಟಡದ 
ತುದಿಯಲ್ಲಿನ ಕೈಪಿಡಿ ಗೋಡೆಯು 
ಜಾಲರಿ ಹಣೆದಂತಿದ್ದು ಕಟ್ಟಡದ 
ತುರಾಯಿಯಂತೆ ಅಲಂಕೃತಗೊಂಡಿದೆ. 
ಮೇಲಂಶಸ್ತು ಬಹಳಷ್ಟು 
ಅಲಂಕೃತಗೊಂಡಿದ್ದರೆ ಕೆಳ ಅಂತಸ್ತು 
ಸರಳತೆಯಿಂದ ಕೂಡಿದೆ. 


ಪ್ರವೇಶ ದಾರದ ಸುತ್ತಲೂ 
ಇರುವ ಉದ್ದನೆಯ ಪರ್ಷಿಯನ್‌ 
ಶಾಸನವು, ಈ ಮಸೀದಿಯು 
1608ರಲ್ಲಿ ಎರಡನೇ ಇಬ್ರಾಹಿಂ 
ಆದಿಲ್‌ಷಾನ ಹಾಗೂ ಸುಲ್ತಾನ್‌ 
ಮಹಮ್ಮದನ ಅಧಿಕಾರಿಯಾದ 
ಎಶ್ಟ್‌ಬರ್‌ ಖಾನ್‌ನಿಂದ 
ನಿರ್ಮಿಸಲ್ಪಟ್ಟಿತ್ತೆಂದು ದಾಖಲಿಸಿವೆ. 
ಇದರ ಗುಮ್ಮಟ ಮೊಟ್ಟೆ 
ಆಕಾರದಲ್ಲಿರುವುದರಿಂದ ಇದಕ್ಕೆ 
ಅರಿಡೂ ಮಸೀದಿ ಎಂದು 
ಕರೆಯಲಾಗಿದೆ. 


23 


ಗೋರಿಗಳು 





ಕಾಹ ನವಾಜ್‌ ಖಾನನ ಸಮಾಧಿ 


ಇದನ್ನು ಜಾರಾಟಾಂಗ್‌ ಮಸೀದಿ ಎಂದೂ 
ಕರೆಯಲಾಗುತ್ತದೆ. ಇದು ಷೋಶಾಪುರ ರಸ್ತೆಯ 
ಪಶ್ಚಿಮಕ್ಕೆ ಅಂದರೆ ದರ್ಗಾ ಮತ್ತು ಕೇಂದ್ರ 
ಕಾರಾಗೃಹಕ್ಕೆ ಹೋಗುವ ರಸ್ತೆಯಲ್ಲಿದೆ. 
ಇದು ಎತ್ತರದಿಂದ ಕೂಡಿದ ದೊಡ್ಡ ಕಟ್ಟಡವಾಗಿದ್ದು 


2ಕ್ಕಿ 








ಇದರ ಎಡುರಿಗೆ ಮಸೀದಿಯಿದೆ. ಸಮಾಧಿಯು 66 
ಚದರ ಅಡಿಗಳ ಜಗಲಿ (ಜಗತಿ) ಮೇಲಿದೆ. ಸ್ಮಾರಕದ 
ಮಧ್ಯೆ ಹಸಿರು ಬಣ್ಣದ ಕಲ್ಲಿನ ಗೋರಿಯಿದೆ. 

ಎತ್ತರದ ಜಗಲಿ, ಅಲಂಕೃತ ಒಳಭಾಗ ಹಾಗೂ 
ಕಮಾನುಗಳು ಸ್ಥಾರಕಕ್ಕೆ ಮೆರುಗನ್ನು ನೀಡಿವೆ. 


25 





ಗೋಳ ಗುಮ್ಮಟ (ಗೋಲ್‌ ಗುಂಬಜ್‌) 


ರೈಲು ನಿಲ್ದಾಣದಿಂದ ಅರ್ಥ ಕಿ.ಮೀ. ಪಶ್ಚಿಮಕ್ಕೆ ಇರುವ ಗೋಳ 
ಗುಮ್ಮಟ ಬಿಜಾಪುರದ ಎಲ್ಲ ಕಟ್ಟಡಗಳನ್ನೂ ಮೀರಿಸುವಂತಹುದು ಹಾಗೂ 
ಸುತ್ತಲೂ ಮೈಲಿಗಳ ತನಕ ಪ್ರಭುತ್ವ ಸ್ಥಾಪಿಸುವ ಸುಂದರ ನೋಟವನ್ನು 
ಒದಗಿಸುತ್ತದೆ. ಇದರ ಆಕಾರವನ್ನು ಭಾರತದ ಕೆಲವೇ ಕಟ್ಟಡಗಳಿಗೆ 
ಹೋಲಿಸಬಹುದು. ಇದರ ಉನ್ನತವಾದ ಪ್ರಮಾಣ ಹಾಗೂ 
ಅದ್ವಿತೀಯವಾದ ಗುಮ್ಪಟಿವನ್ನು ದೂರದಿಂದಲೇ ಪೂರ್ತಿಯಾಗಿ 
ಕಾಣಬಹುದು. ಈ ಬೃಹತ್‌ ಸಮಾಧಿ ಭವನವು ಆಸರ್‌ ಮಹಲ್‌ನ 
ಮೇಲಿನ ಹಜಾರದಿಂದ ನೋಡಿದಾಗ ಅದ್ಭುತವಾಗಿ ಕಾಣುತ್ತದೆ. ಒಂದನೆಯ 
ಇಬ್ರಾಹಿಂ ಅಲಂಕಾರದಿಂದ ಮತ್ತು ಶ್ರೀಮಂತಿಕೆಯ ಗಾಂಭೀರ್ಯದಿಂದ 
ಕೂಡಿದ ಸುಂದರವಾದ ಇಬ್ರಾಹಿಂ ರೋಜ್ಞಾವನ್ನು ನಿರ್ಮಿಸಿದ. ಅಂತಹ 
ಕಟ್ಟಡ ಮತ್ತೆ ಬಂದಿರಲಿಲ್ಲ. ಅದರಂತೆ ನಿರ್ಮಿಸಲು ಸಾಧ್ಯವಿಲ್ಲವೆಂದರಿತ 





ಇ ಟಿ! 13? ja 2 
ali 





26 





ಮಹಮದ್‌, ಅದಕ್ಕಿಂತ ವಿಭಿನ್ನವಾದ ಶೈಲಿಯಲ್ಲಿ ರೋಜ್ಞಾವನ್ನು 
ಕಿರಿದಾಗುವಂತೆ ಮಾಡಲು ಈ ಬೃಹತ್‌ ಕಟ್ಟಡದ ನಿರ್ಮಾಣಕ್ಕೆ ಕೈಹಾಕಿದ. 


ಇವೆರಡರಲ್ಲಿನ ವಿಭಿನ್ನತೆಯೆಂದರೆ, ಗೋಳ ಗುಮ್ಮಟ ಶಕ್ತಿಯುತ 
ಪುರುಷತ್ಸದ ಕಲ್ಪನೆಯಾದರೆ, ರೋಜ್ಲಾ ನಯವಾದ ಸ್ತ್ರೀ ಲಕ್ಷಣದ 
ಪ್ರತೀಕವಾಗಿದೆ. ಆದಾಗ್ಯೂ ಗೋಳ ಗುಮ್ಮಟ ಮಸೀದಿಯ ಜೊತೆಗೆ, 
ನಗರ್‌ ಖಾನಾ, ಪ್ರವೇಶದ್ದಾರ, ವಿಶ್ರಾಂತಿಗೃಹ ಮತ್ತು ಇತರ ಸೌಲಭ್ಯಗಳಿಂದ 
ಕೂಡಿದ ಸಾಮ್ರಾಟರ ಸಮಾಧಿಯಾಗಿದ್ದು ವಾಸ್ತುಕಲೆಯಲ್ಲಿ ಅದ್ವಿತೀಯ 
ಆವರಣದಲ್ಲಿದೆ. ಇದು ಅದರ ವೈಶಿಷ್ಟ್ಯ 


ಗೋಳ ಗುಮ್ಮಟ ಸರಳವಾದ ಕಟ್ಟಡ. ಇದರ ಚೌಕಾಕಾರದ 
ಸಭಾಂಗಣ, ನಾಲ್ಕು ಬೃಹತ್‌ ಗೋಡೆಗಳಿಂದ ಆವೃತವಾಗಿದ್ದು ಮೂಲೆಗಳಲ್ಲಿ 
ಅಷ್ಟ ಕೋನಾಕೃತಿಯ ಗೋಪುರಗಳನ್ನು ಹೊಂದಿದ್ದು ಇವೆಲ್ಲ ಅರ್ಧ 
ವೃಶ್ಟಾಕಾರದ ಗುಮ್ಮಟದಿಂದ ಆವೃತವಾಗಿವೆ. 








ಒಂಭತ್ತು ಅಡಿ ದಪ್ಪವಿರುವ ಚೌಕದ ನಾಲ್ಕೂ ಕಡೆ ಕಲ್ಲಿನಿಂದ ಕಟ್ಟಿದ್ದು 
ಅವು 100 ಅಡಿಗಳಷ್ಟು ಎತ್ತರವಿದೆ. ಚೌಕದ ಪ್ರತಿ ಮೂಲೆಯ 
ಹೊರಭಾಗದಲ್ಲಿ ಅಷ್ಟ ಕೋನಾಕೃತಿಯ ಗೋಪುರವಿದ್ದು ಇದು ಏಳು 
ಅಂತಸ್ತುಗಳನ್ನು ಹೊಂದಿದೆ. ಪ್ರತಿಯೊಂದು ಅಂತಸ್ತಿನ ಹೊರಮುಖಿವು 
ಸಲಾಕಿಗಳ ಆಕಾರದ ಕಿಟಕಿಗಳನ್ನು ಹೊಂದಿದೆ. ಹೊರಭಾಗದ ಅಡಿಯಲ್ಲಿ 
ಕಟ್ಟಡದ ಸುತ್ತ ಜಗಲಿಯಿದೆ ಹಾಗೂ ಅದು ಕಲ್ಲಿನ ಕೈಪಿಡಿ ಗೋಡೆಯಿಂದ 
ರಕ್ಷಣೆ ಪಡೆದಿದೆ. ಜಗಲಿಯಿಂದ ಕೆಲವು ಹೆಜ್ಜೆ ಹತ್ತಿದರೆ, ಕಟ್ಟಡದ ಪ್ರತಿ 
ಮೂಲೆಯಲ್ಲಿನ ಬಾಗಿಲ ಮೂಲಕ ಗುಮ್ಮಟದ ಒಳಭಾಗಕ್ಕೆ 
ಪ್ರವೇಶಿಸಬಹುದು. ಗೋಡೆಗಳು ಮತ್ತು ಕೈಪಿಡಿ ಗೋಡೆಗಳ ಕಮಾನುಗಳ 
ಮೇಲ್ಭಾಗದ ನಡುವಿನ ಕಟ್ಟಡದ ಸುತ್ತಲಿರುವ ಸದೃಢವಾದ ಛಾವಣಿಯ 
ಮೇಲಿನ ಅಲಂಕಾರ ಗಮನಿಸಬೇಕಾದ ಅಂಶವಾಗಿದೆ. ಇದು ಬಿಜಾಪುರ 
ದಲ್ಲಿರುವ ಅದ್ದಿತೀಯ ಹಾಗೂ ದೇಶದಲ್ಲೇ ಚಮತ್ಕಾರದ ಕೆಲಸದಿಂದ 
ಕೂಡಿದ ಒಂದು ಕಟ್ಟಡ. ಸಭಾಂಗಣದ ಒಳಭಾಗ 135 ಅಡಿಗಳ ವ್ಯಾಸ 
ಹಾಗೂ 178 ಅಡಿ ಎತ್ತರದಿಂದ ಕೂಡಿದೆ. ಒಟ್ಟಾರೆ ಇದರ ಒಳಭಾಗದ 
ವಿಸ್ಕೀರ್ಣವು 
18000 ಚದರಡಿಗಳಷ್ಟಿದೆ. ಈ ಲೆಕ್ಕಾಚಾರದ ಪ್ರಕಾರ ಇದು 
15833 ಚದರಡಿ ವಿಸ್ತಾರವನ್ನು ಹೊಂದಿರುವ ರೋಂನ ಸರ್ವದೇವ 
ಸಭೆಯ ಕಟ್ಟಡಕ್ಕಿಂತ ವಿಶಾಲವಾದುದು. 


ಗೋಳ ಗುಮ್ಮಟದ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ, ಗುಮ್ಮಟದ 
ಒಳಭಾಗದಲ್ಲಿನ ಪಿಸುಗುಟ್ಟುವ ಉಪ್ಪರಿಗೆ. ಗುಮ್ಮಟದ ತಳಭಾಗ ಸುತ್ತ 
ಇರುವ ಎಂಟು ಚಿಕ್ಕ ದ್ವಾರಗಳ ಮೂಲಕ ಮೇಲ್ಭ್ಛಾವಣಿಯಿಂದ 
ಇದರೊಳಕ್ಕೆ ಹೋಗಬಹುದು. 


ಗೋಳ ಗುಮ್ಮಟ ಒಳಕ್ಕೆ ಪ್ರವೇಶಿಸುತ್ತಿದ್ದಂತೆ, ಪ್ರವಾಸಿಗರ ಜೋರಾದ 
ಪ್ರತಿಧ್ವನಿಯನ್ನು ಕೇಳಬಹುದು. ಉಪ್ಪರಿಗೆ ಹೋಗುತ್ತಿದ್ದಂತೆ ಈ 


28 


Meri 





ಪ್ರತಿಧ್ವನಿಯ ಶಬ್ದ ಹೆಚ್ಚಾಗುತ್ತದೆ ಸಣ್ಣ ಪಿಸುಮಾತು ಕೂಡ ಉಪ್ಪರಿಗೆಯ 
ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಕೇಳಿಸುತ್ತದೆ. ನಿಶ್ಯಬ್ಧ 
ಸ್ಥಿತಿಯಲ್ಲಿ ಪ್ರತಿಧ್ವನಿಯು ಅನೇಕ ಬಾರಿ ಕೇಳಿಸುತ್ತದೆ. 


ಗುಮ್ಮಟ ಮಧ್ಯಭಾಗದಲ್ಲಿ ಎತ್ತರವಾದ ಜಗಲಿಯಿದ್ದು, ಆದರ ಮೇಲೆ 
ಸುಲ್ತಾನ್‌ ಮಹಮದನ ಮೊಮ್ಮಗ, ಮಹಮ್ಮದನ ಕಿರಿಯ ಹೆಂಡತಿ, ಸುಲ್ತಾನ 
ಹಾಗೂ ಅವನ ಪ್ರೀತಿ ಪಾತ್ರಳಾಗಿದ್ದ ರಂಭಾ ಆತನ ಮಗಳು ಹಾಗೂ 
ಹಿರಿಯ ಪತ್ನಿಯ ಅನುಕರಣೆಯ ಗೋರಿಗಳಿವೆ. ಆದರೆ ಇವರುಗಳ 
ನಿಜವಾದ ಸಮಾಧಿಗಳು ಕೆಳಗಿನ ನೆಲಮಾಳಿಗೆಯಲ್ಲಿವೆ. ಈ ಮಹಾ ಸಮಾಧಿ 
ಮಂದಿರದ ಪಶ್ಚಿಮಕ್ಕೆ ಗುಮ್ಮಟದಿಂದ ಕೂಡಿದ ಮಸೀದಿಯಿದೆ. ಇದು 
ಒಳ್ಳೆಯ ಪ್ರಮಾಣದಲ್ಲಿ ಕಟ್ಟಿದ ಬೃಹತ್‌ ಕಟ್ಟಡವಾಗಿದ್ದು ತೆಳುವಾದ 
ಮಿನಾರ್‌ಗಳು ಮತ್ತು ಭಾವಣಿಯ ಕೆಳಭಾಗದಲ್ಲಿ ಸುಂದರ ಕೆತ್ತನೆಗಳಿವೆ. 
ಇತಿಹಾಸಕಾರ ಪರ್ಸಿಬೌನ್‌ ಪ್ರಕಾರ, ಗೋಪಲ್‌ಗುಂಬಜ್‌ (ಗೋಳ 
ಗುಮ್ಮಟ) ಅದರ ಅದ್ಭುತವಾದ ಸಮಕಟ್ಟಿನ ನಿರ್ಮಾಣದಿಂದಾಗಿ, ಅದು 
ಭಾರತೀಯ ಶಿಲ್ಪಿಯ ನಿರ್ಮಾಣಗಳಲ್ಲಿ ಅತ್ಯುತ್ತಮವಾದುದು ಎಂಬ 
ವಿಷಯ ಪ್ರಶ್ನಾಶೀತವಾದುದು. 


ಗೋಳ ಗುಮ್ಮಟ ಎದುರುಗಡೆ ಇರುವ ನಗರ್‌ ಖಾನಾ ಈಗ ವಸ್ತು 
ಸಂಗ್ರಹಾಲಯವಾಗಿ ಮಾರ್ಪಟ್ಟಿದ್ದು, ಇದೂ ಸಹ ಒಂದು ಆಕರ್ಷಣೀಯ 
ಕಟ್ಟಡ. ಈ ಸಂಗ್ರಹಾಲಯದಲ್ಲಿ ಶಿಲ್ಪಗಳು, ಹಸ್ತಪ್ರತಿಗಳು, ವರ್ಣಚಿತ್ರಗಳು, 
ಪರ್ಷಿಯನ್‌ ಮತ್ತು ಅರೇಬಿಕ್‌ ಹಸ್ತಾಕ್ಷರಗಳು, ನಾಣ್ಯಗಳು, ಶಸ್ತ್ರಾಸ್ತ್ರಗಳು 
ಮುಂತಾದವುಗಳ ಅಧಿಕ ಪ್ರಮಾಣದ ಸಂಗ್ರಹವಿದೆ. ಗೋಳ ಗುಮ್ಮಟದ 
ಸುತ್ತಮುಶ್ತ ಪೂರ್ತಿ ಜಾಗವನ್ನು ದಕ್ಷಿಣ ಭಾರತದ ಅಪರೂಪದ 
ಮಧ್ಯಕಾಲೀನ ಸ್ಮಾರಕವನ್ನು ಸ್ವಾಭಾವಿಕವಾಗಿ ಕಾಣುವಂತೆ ಕಾಪಾಡಲಾಗಿದ. 

29 





ei NA mt 
"ಇಷ rs ಸ್ವ ಥೌ ad wf! | OR ಹೆ ತೆಚ ಜಾ 
ಕ್‌ ky | ಟೆ a ಸ್ಹ ಕ್‌ 1 1 

ಕಟ್‌ ಕ 


ಎರಡನೆಯ ಇಬ್ರಾಹಿಂ ಆದಿಲ್‌ಷಾನ ಈ ಸಮಾಧಿಯನ್ನು ಡಾ| 
ಕಸೆನ್ಸ್‌ “ದಕ್ಷಿಣದ ತಾಜ್‌ಮಹಲ್‌" ಎಂದು ಕರೆದಿರುವುದು 
ಉಚಿತವಾಗಿದೆ. ಎತ್ತರದ ಜಗಲಿಯ ಮೇಲೆ, ಕಮಾನುಗಳ ಸಾಲಿನ ಆಧಾರ 
ಪಡೆದಿರುವ ಇದು ಅವಳಿ ಕಟ್ಟಡಗಳನ್ನು ಹೊಂದಿದೆ. ಒಂದು ಪ್ರಾರ್ಥನಾ 
ಮಂದಿರವಾದರೆ (ಮಸೀದಿ) ಇನ್ನೊಂದು ಗೋರಿಯಾಗಿದೆ. ವಿಶಾಲವಾದ 
ಖಾಲಿ ಜಾಗದ ಎರಡೂ ಕಡೆ ಒಂದಕ್ಕೊಂದು ಮುಖಮಾಡಿ ನಿಂತಿರುವ ಈ 
ಕಟ್ಟಡಗಳು ಚೌಕಾಕಾರದಲ್ಲಿದ್ದು ಮೂಲೆಗಳಲ್ಲಿ ಮಿನಾರ್‌ಗಳನ್ನು ಹೊಂದಿವೆ. 
ಮಧ್ಯಭಾಗದಲ್ಲಿ ದುಂಡನೆಯ ಗುಮ್ಮಟವಿದ್ದು ಮೇಲ್ಭಾಗದಲ್ಲಿ ಕಳಸದಂತಹ 
ವಿನ್ಯಾಸವಿದೆ. ಗುಮ್ಮಟವು ತಾವರೆಯ ದಳಗಳ ಮೇಲೆ ಎದ್ದುನಿಂಶಂತಿದೆ. 


ಗೋರಿಗಳ ಮಧ್ಯಭಾಗದ ಗೋಡೆಗಳು ಮತ್ತು ಕಂಬಗಳು ಲಿಪಿಗಳು, 
ಪುಷ್ಪಗಳು ಮತ್ತು ಜ್ಯಾಮಿತಿಯ ರೇಖಾ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿವೆ. 


ಇದರ ಇಡೀ ವಿನ್ಯಾಸ “ಕಲಾ ಪ್ರೇಮಿಯ ಕಣ್ಣುಗಳನ್ನು ಸೆರೆಹಿಡಿದು 
ಅವಕ್ಕೆ ಹಬ್ಬವನ್ನುಂಟು ಮಾಡುತ್ತದೆ". ಅದರ ತೇಜಸ್ಸಿಗೆ 
“ಸರಿದೂಗುವಂತಹುದು ಪ್ರಪಂಚದ ಯಾವುದೇ ಭಾಗದಲ್ಲಿ ಸಿಗುವುದು 
ಕಷ್ಟ'' ಇಬ್ರಾಹಿಂ ರೋಜ್ಞಾವನ್ನು 'ಕಪ್ಪು ತಾಜ್‌ಮಹಲ್‌" ಎಂದೂ 
ಕರೆಯಲಾಗುತ್ತದೆ. 


ಸ 1 "ಲ ಗ 











ಈ ಮಹಾ ಸಮಾಧಿಯ ಒಳಾಂಗಣದಲ್ಲಿ ಇಬ್ರಾಹಿಂ ಆದಿಲ್‌ಹಾ, 
ಆತನ ರಾಣಿ ತಾಜ್‌ ಸುಲ್ತಾನ ಹಾಗೂ ಅವರ ಕುಟುಂಬದ 
ಸದಸ್ಯರ ಸಮಾಧಿಗಳಿವೆ. 





ತಾಜ್‌ ಬವಡಿಯ ಪೂರ್ವಕ್ಕೆ 
200 ಮೀ. ದೂರದಲ್ಲಿ ಎರಡು 
ಗುಮ್ಮಟಗಳಿರುವ ಕಟ್ಟಡ 
ಸಮುಚ್ಛಯವಿದೆ. ಇದನ್ನು “ಇಬ್ಬರು 
ಸಹೋದರಿಯರು” ಅಥವಾ 
“ಜೋಡ್‌ ಗುಂಬಜ್‌” ಎಂದು 
ಕರೆಯುವರು. 
ಇವು ಎರಡನೇ ಆದಿಲ್‌ ಷಾಹನ 
ಸೇನಾಧಿಕಾರಿ ಖಾನ್‌ ಮಹಮದ್‌ 
ಹಾಗೂ ಅವನ ಧಾರ್ಮಿಕ ಗುರು 
ಅಬ್ದುಲ್‌ ರಜ್ಞಾಕನ ಗೋರಿಗಳಾಗಿವೆ. 
ಈ ಧಾರ್ಮಿಕ ಗುರು ಮತ್ತು ಸಂತನ 
ದರ್ಗಾವನ್ನು ಆತನ ಶಿಷ್ಠ 








Fie 
Tir 


pod pi fi 
ಹತ cu ರ 120 5 


71111787 1 TW 
LY) 
FETE | 













ಖಾನ್‌ ಮಹಮದ್‌ ನಿರ್ಮಿಸಿದ್ದು ವಿಶಾಲವಾಗಿ ಸಹಜತೆಯಿಂದ ಕೂಡಿದೆ. 
ಇದು ಸರಳವಾದ ಚೌಕಾ ಕೃತಿಯ ಕಟ್ಟಡವಾಗಿದ್ದು ನೆಲಮಾಳಿಗೆಯಲ್ಲಿ 
ಸಮಾಧಿಯನ್ನು ಹೊಂದಿರುವ ಇದು ಯಾವುದೇ ಅಲಂಕಾರವಿಲ್ಲದ 
ಗುಮಿದಿಂದ ಸುತ್ತುವರೆದಿದೆ. ಇದನ್ನು ಬಿಜಾಪುರದ ಮುಸಲ್ವಾನರು 
ಬಹಳ ಗೌರವದಿಂದ ಕಾಣುವರು. 


ಅಬ್ದುಲ್‌ ರಜಾಕ್‌ ಖಾದ್ರಿಯ ಸಮಾಧಿಯ ದಕ್ಷಿಣಕ್ಕಿರುವ 
ಅಷ್ಟಕೋನಾಕೃತಿಯ ಕಟ್ಟಡವು ಖಾನ್‌ ಮಹಮದ್‌ ಹಾಗೂ ಅವನ 
ಮಗ ಖವಾಸ್‌ ಖಾನನ ವಿಶ್ರಾಂಶಿ ಗೃಹವಾಗಿತ್ತು. 
ಇವರನ್ನು ರಾಜದ್ರೋಹದ ಆರೋಪದ ಮೇರೆಗೆ ಕೊಲ್ಲಲಾಯಿತು. 
ಈ ಸ್ಮಾರಕಗಳ ಸುತ್ತಲೂ ವಿಸ್ತಾರವಾದ ಒಳ್ಳೆಯ ತೋಟವಿದೆ. 


ಅಮವಾಸ್ಯೆಯಂದು ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ 
ಸೇರುತ್ತಾರೆ. 


ದೆವ್ವ ಹುಣಸಿ ಮರ 


ದೆವ್ವ ಹುಣಸಿ ಅಥವಾ ಆಡೆನ್‌ ಸೋನಿಯಾ ಡಿಜಿಟಾಟಾ ಜಾತಿಯ 
ಮರಗಳು ಓಗಾಪುರ್‌ ಮಸೀದಿ ಮತ್ತು ಇಬ್ರಾಹಿಂ ರೋಜಾದ ಬಳಿ ಇವೆ. 
ಇವು ಆದಿಲ್‌ಷಾಹಿಗಳ ಕಾಲದ್ದಾಗಿದ್ದು ಔಷಧೀಯ ಗುಣಗಳನ್ನು 
ಹೊಂದಿವೆಯೆಂದು ಹೇಳಲಾಗಿದೆ. ಇವುಗಳ ಎಲೆಗಳು ಮತ್ತು ವಿಚಿತ್ರ 
ಆಕಾರದ ಹಣ್ಣುಗಳನ್ನು ಹಿಂದಿನಿಂದಲೂ ಸಸ್ಕೌಷಧಿಗಳನ್ನು ತಯಾರಿಸಲು 
ಉಪಯೋಗಿಸಲಾಗುತ್ತಿದೆ. 


W ವ 
ಹೆ Vlas “dA ರ 


ನ್‌ 


Ms EE ಸಾರ್ಸ್ಮಾ್ಮ ರ್ಸ್‌ * ಹಾ 
್‌ E 
1 ee “af ವೊ | 
| RK F ಗ 


ರವ ತ The oa 





ನಗರದ ಮಧ್ಯಭಾಗದಲ್ಲಿ ರಾಜಪ್ರಾಂಗಣಕ್ಕೆ ವಾಯುವ್ಯ ದಿಕ್ಕಿನಲ್ಲಿರುವ 
ವಿಶಾಲವಾದ ಚೌಕಾಕೃತಿಯ ಛಾವಣಿ ರಹಿತ ಹಾಗೂ ಅಪೂರ್ಣವಾದ 
ಕಮಾನುಗಳಿಂದ ಕೂಡಿದ ಕಂದು ಬಣ್ಣದ ಅಗ್ನಿಶಿಲೆಯ ಕಟ್ಟಡವೇ 
ಎರಡನೆಯ ಆದಿಲ್‌ಷಾನ (1656-72) ಸಮಾಧಿ. ಪ್ರಾಯಶಃ ಇದನ್ನು 
ಅವನು ಸಿಂಹಾಸನವೇರಿದಾಗ ಕಟ್ಟಲು ಪ್ರಾರಂಭಿಸಿದ್ದು. ಆತನ ತಂದೆ 
ಮಹಮದ್‌ ಆದಿಲ್‌ಷಾನ ಸಾರಕ ಗೋಲ್‌ ಗುಂಬಜ್‌ನ್ನು ಮೀರಿಸುವಂತೆ 
ಬೃಹತ್‌ ಪ್ರಮಾಣದಲ್ಲಿ ನಿರ್ಮಿಸಲು ಯೋಜಿಸಿದ್ದರೂ ಅದು 
ಪೂರ್ತಿಗೊಳ್ಳಲಿಲ್ಲ. ಎತ್ತರವಾದ ಬುನಾದಿಯ ಮೇಲೆ ನಿಂತಿರುವ ಕಟ್ಟಡ 
215 ಅಡಿಗಳ ಚೌಕಾಕಾರವನ್ನು ಹೊಂದಿದೆ. ಇಲ್ಲಿ ಎರಡನೇ ಆದಿಲ್‌ಷಾ 
ಮತ್ತು ಅವನ ಕೆಲ ಕುಟುಂಬದ ಸದಸ್ಯರ ಸಮಾಧಿ ಕಲ್ಲುಗಳಿದ್ದರೂ 


ಟ್‌ ಪ್ರಾ || | 
ET WS | 
Will its ್ಯ 
pl ಟೆ ಕ್‌ 
Al) (ದತ 1 3477: 
[' ಹಗ್ಗ. ಗ್ಯ ೫. ಕ್‌ 
ಗ ಎ ತ F ಓ “| 
[| ಪ್ರಾ vp 
ಕ್ಟ ಶೆ 


ಡಹ, ಇ ಇಡಾ, ್ಹ ಸ... 
ತ ಅವಾ ನ್‌ 
4 We ] 
Foye | ನ್ಯಾ 


ಇತ್ತ 
ನ್‌ 
ರ 


ಸ್‌ 
7 
| 





ನಿಜವಾದ ಸಮಾಧಿಗಳು ನೆಲಮಾಳಿಗೆಯಲ್ಲಿದ್ದು ಅವನ್ನು 
ಪೂರ್ವದಿಕ್ಕಿನಲ್ಲಿರುವ ಬಾಗಿಲಿನಿಂದ ಪ್ರವೇಶಿಸಬಹುದಾಗಿದೆ. 


ಇಡೀ ಕಟ್ಟಡವು ಭದ್ರವಾದ ಅಡಿಪಾಯವನ್ನು ಹೊಂದಿದ್ದು ಒಂದು 
ವೇಳೆ ಪೂರ್ಣಗೊಂಡಿದ್ದರೆ, ಅದು ಬಿಜಾಪುರದಲ್ಲಿನ ಅತ್ಯಂತ ಆಕರ್ಷಕ 
ಸ್ವಾರಕವಾಗುತ್ತಿತ್ತು. 300 ವರ್ಷಗಳ ಕಾಲ ಇದು ಬಿಸಿಲು ಮಳೆಗಳ 
ಹೊಡೆತಕ್ಕೆ ಸಿಕ್ಕಿದರೂ, ಇದರ ಕಮಾನುಗಳು ಸುರಕ್ಷಿತವಾಗಿವೆ. ಇದರಿಂದ 
ಅಂದಿನ ಶಿಲ್ಪಿಗಳ ನಿರ್ಮಿತಿ ಕೌಶಲೃದ ಪ್ರತಿಭೆಯನ್ನು ತಿಳಿಯಬಹುದು. 
ಈ ಕಟ್ಟಡವು ನಗರದ ಹಾಳು ಬಿದ್ದ ಕಟ್ಟಡಗಳಲ್ಲಿ ಒಂದಾಗಿದೆ. 


ಬಿಜಾಪುರ ನಗರದೆಲ್ಲೆಡೆ ಹಲವಾರು ಸಣ್ಣ ಪುಟ್ಟ ಗುಮ್ಮಟಗಳಿವೆ. 
ಆ ಪೈಕಿ ನೌ (ಒಂಭತ್ತು ಗುಂಬಜ್‌ ಮತ್ತು ಮೋತಿ ಗುಂಬಜ್‌ 
ಮಸೀದಿಗಳು ಮುಖ್ಯವಾದುವು. 





ಕಪ್ಪಾ ನಡಿ 
ಜ್ಯ [Se 


~ | =; kf 
4 ಹ | | 
೫ “fe ;": | 
4 Res sl, | | 
| ಜಾ | LE ತ ಗೆ TA 
- awd ಹಾ ಸ ಗ 
pe | ಕ 8 ಗ ೫; 
8 - | 1114 ಕ wa [3 
“ಗಾರ್‌ ಬಾ ೬. 1:7 ಇ 
| | | 4 1 i ಗ್ದ 3 
a ತ | 1" ಎ 
ಹಿ - Lisi A ipl i #"' WM A ತ ಪ 
F | ಥಾ a ha A: y | ತನ “IR. KA 
ME po ಗಜ ಗಾ ೯ ನ 
” ಹ [ [ ಕಾ ॥ 
೯ ] 
ತಾನನ 1 2 ಇ ಜಾ ಜಾ WE 1 ಇಗ! I 
UE (18 | | ಇ | 
| I | A ಕ 
ತ 
0 ‘a 
| WW | 


(ಗ 


(| ॥ “ek etal} ಸೆ 
| Al tee | 
| (i! | Bll id 





ಹಾಸಿಂ ಫೀರ್‌ ದರ್ಗಾ 


ಹಜರತ್‌ ಹಾಸಿಂ ಪೀರ್‌ ಬಿಜಾಪುರದ ಪ್ರಮುಖ ಸೂಫಿ ಸಂತದಲ್ಲಿ 
ಓಬ್ಬರು (1575-1646) ಷಾ ಬುರಾನುದ್ದೀನನ ಮಗನಾದ ಪಟ್ಟಾರಿ 
ಸೂಫಿ ಬಾಲ್ಕವನ್ನು ಅಹಮದಾಬಾದಿನಲ್ಲಿ ಕಳೆದ ಅಲ್ಲಿಂದ ಆತ ಸೌದಿ 
ಅರೇಬಿಯಾಗೆ ಹೋಗಿ, 1612ರಲ್ಲಿ ಎರಡನೆಯ ಇಬ್ರಾಹಿಂ ಆದಿಲ್‌ಷಾನ 
ಕಾಲದಲ್ಲಿ ಬಿಜಾಪುರಕ್ಕೆ ಬಂದನು. ಮಹಮದ್‌ ಆದಿಲ್‌ಷಾ ಸಹ 
ಈ ಹಾಸಿಂ ಫೀರರ ಅನುಯಾಯಿಯಾಗಿದ್ದ. ಮಹಮ್ಮದ್‌ ಆದಿಲ ಷಾಹನು 
ಖಾಯಿಲೆಯಿಂದ ಮರಣಾವಸ್ಥೆಗೆ ಬಂದಿದ್ದಾಗ 1646ರಲ್ಲಿ ಅವನಿಗೆ 








ಹಾಸಿಂ ಪೀರ್‌ ಹತ್ತು ವರ್ಷಗಳ (1646-1656) ಆಯುಷ್ಯವನ್ನು 
ಕೊಟ್ಟನೆಂದು ಹೇಳಲಾಗಿದೆ. ಆಗಿನ್ನೂ ಗೋಲ್‌ ಗುಂಬಜ್ಛ್‌ 
ಪೂರ್ಣಗೊಂಡಿರಲಿಲ್ಲ. 1656ರಲ್ಲಿ ಅದರ ನಿರ್ಮಾಣ ಪೂರ್ಣಗೊಂಡ 
ನಂತರ ಮಹಮದ್‌ ಆದಿಲ್‌ಷಾ ಮೃತನಾದ. 


ಹಾಸಿಂ ಫೀರ್‌ ಕೋಮು ಸಾಮರಸ್ಯದ ಪ್ರತೀಕ ಈಗಲೂ ಎಲ್ಲ 
ಜನಾಂಗದವರು ಈ ದರ್ಗಾದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಈ ದರ್ಗಾ 
ಗೋಲ್‌ ಗುಂಬಜ್ಸ್‌ನ ಪತ್ತಿಮಕ್ಕಿದೆ. 








ಸೆ 


ಮಹತ್ವದ, ಕೆಲ 


ಅದಮವೆಗಚು 


pr 


al pl een ey, we pe 
AN we 


"ಗಗನ್‌ಮಹಲ್‌ ಅಥವಾ ಆಕಾಶದ ಅರಮನೆ'' ಯನ್ನು ಸುಲ್ತಾನರ 
ನಿವಾಸ ಹಾಗೂ ದರ್ಬಾರ್‌ ಹಾಲ್‌ಗಾಗಿ 1561ರಲ್ಲಿ ಆಲಿ ಆದಿಲ್‌ಫಾ 
ಕಟ್ಟಿಸಿದ. ಆಯತಾಕಾರದಲ್ಲಿರುವ ಕಟ್ಟಡವು 124 ೫ 81 ಅಡಿ 
ವಿಸ್ತಾರವಾಗಿದ್ದು. ಉನ್ನತವಾದ ದರ್ಬಾರ್‌ ನಡೆಸುವ ಜಗತಿ ಹೊಂದಿದ್ದು 
ಉತ್ತರಭಾಗದಲ್ಲಿ ಪೂರ್ತಿ ತೆರೆಯಲ್ಪಟ್ಟಿದೆ. ಈ ಸಭಾಂಗಣದ ಪೂರ್ವ 
ಪಶ್ಚಿಮಗಳಲ್ಲಿ ಚಿಕ್ಕ ಕೊಠಡಿಗಳಿವೆ. ಮೇಲಂತಸ್ತಿಗೆ ಹೋಗಲು 
ಮೆಟ್ಟಿಲುಗಳಿದ್ದು. ಅಲ್ಲಿ ರಾಜ ಕುಟುಂಬಗಳಿಗೆ ವಾಸ್ತವ್ಯ ಒದಗಿಸಲಾಗಿತ್ತು. 
ಸಭಾಂಗಣದ ಎಲ್ಲ ಕಡೆಗಳಲ್ಲಿ ಉಬ್ಬಿದ ಸುಂದರವಾದ ಕೈಸಾಲೆಗಳಿದ್ದು 
ಇಳಿಬಿಟ್ಟ ಪರದೆಗಳ ಹಿಂದೆ ಕುಳಿತು ದರ್ಬಾರನ್ನು ವೀಕ್ಸಿಸಲು 
ರಾಣಿವಾಸದವರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಕೈಸಾಲೆಗಳು ಮತ್ತು ಕಿಟಕಿಗಳ 
ತುಂಬಾ ಕೆತ್ತನೆಗಳಿದ್ದು, ಬಣ್ಣಗಳಿಂದ ಅಲಂಕರಿಸಲಾಗಿದೆ. ಅಲ್ಲದೆ, ಛಾವಣಿ 
ಹಾಗೂ ಕಂಬಗಳು ಮರಗೆಲಸದಿಂದ ಕೂಡಿದ್ದು ಚಿನ್ನದ ಲೇಪದಿಂದ 
ಕಂಗೊಳಿಸುತ್ತಿದೆ. ಈ ಕಟ್ಟಡವು ಚರಿತ್ರೆಯಲ್ಲಿ ದಾಖಲಾಗಿರುವ ಅನೇಕ 

ಇನ ಸ್ಮಿದುಃಖ ಪೂರಿತ ಘಟನೆಗಳಿಗೆ ಸಾಕ್ಸಿಯಾಗಿದೆ. 








ಎಲ್ಲ ಕಡೆಗಳಿಂದ ಪಿತೂರಿ ಮತ್ತು ಗುಂಪುಗಾರಿಕೆ ಇದ್ದ ಸಂದರ್ಭದಲ್ಲಿ 
ಚಾಂದ್‌ಬೀಬಿಯು ಇಲ್ಲಿಯೇ ಆಡಳಿತವನ್ನು ನಡೆಸುತ್ತಿದ್ದುದು. ಇಲ್ಲಿಂದಲ್ಲೇ 
ದೇಶದ್ರೋಹಿ ಕಿಷ್ಟರ್‌ ಖಾನ್‌ ಈ ಗುಣವಂತ ರಾಣಿಯನ್ನು ಹೊರಗೆಳೆದು 
ತಂದು ಸತಾರಾದ ಜೈಲು ಕೋಣೆಯಲ್ಲಿ ಇರಿಸಿದ್ದು. ಅರಮನೆಯು 
ಆದಿಲ್‌ಷಾಹಿ ಸಾಮ್ರಾಜ್ಯದ ಕೀರ್ತಿ, ವೈಭವ, ಪ್ರೇಮ ಮತ್ತು ಹಿತೂರಿಗಳಿಗೆ 
ಸಾಕ್ಷಿಯಾದಂತೆ 1686ರಲ್ಲಿ ಮೌನ ಮತ್ತು ಶೋಕವನ್ನು ಕಾಣಬೇಕಾಯಿತು. 
ಆ ಘಟನೆಯೆಂದರೆ, ಔರಂಗಜೇಬನು ನಗರವನ್ನು ಆಕ್ರಮಿಸಿ, 
ವಿಜಯೋತ್ಸಾಹದಿಂದ ಇದೇ ದರ್ಬಾರ್‌ ಸಭಾಂಗಣದಲ್ಲಿ ಕುಳಿತು 
ಆದಿಲ್‌ಷಾಹಿಗಳ ಕೊನೆಯ ದೊರೆ ದೃರದೃಷ್ಟವಂಿತ ಸಿಕಂದರ್‌ನನ್ನು 
ಬೆಳ್ಳಿಯ ಸಂಕೋಲೆಗಳಿಂದ ಬಂಧಿಸಿ ತನ್ನ ಎದುರು ಹಾಜರಾಗುವಂತೆ 
ಮಾಡಿ ಗಣ್ಮರಿಂದ ಅಧೀನತ್ಚದ ಗೌರವ-ನಜರ್‌ರಗಳನ್ನು ಪಡೆದ. 


ದರ್ಬಾರ್‌ ಹಾಲಿನ ಎದುರಿನ ಇಡಿಭಾಗದಲ್ಲಿನ ಬೃಹತ್‌ ಕಮಾನು 
ಎತ್ತರದ ಜಗಲಿಯ ಮೇಲೆ ನಡೆಯುವ ಪ್ರಕ್ರಿಯೆಗಳನ್ನು ವೀಕ್ಷಕರು 
ಪೂರ್ತಿಯಾಗಿ ಸುಲ್ತಾನನು. ಮಂತ್ರಿಗಳು ಮತ್ತು ಅಧಿಕಾರಿಗಳಿಂದ ಕೂಡಿ 
ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಾಣುವಂತೆ ರಚಿಸಲ್ಪಟ್ಟಿವೆ. 





ತೌ k k ಕ್ಸ 
An pm, pv ಹಾಸ್‌ ಇಹ pap 
al SN pe - ಗ್‌ Tr Ty 
ರಾಗ lel Kt he Ge hea! 


ಅದಾಲತ್‌ ಮಹಲ್‌ ಎಂದರೆ ನ್ಯಾಯ ಸಭಾಂಗಣ. ಮೊದಲು ಇದು 
ಎರಡಂತಸ್ತಿನಿಂದ ಕೂಡಿದ್ದು ದೊಡ್ಡ ಮರದ ಕಂಬಗಳು ಮತ್ತು ಅಗಲವಾದ 
ಮೊಗಸಾಲೆ ಹೂಂದಿತ್ತು. ಇದು ಹಾಳಾಗಲು ಪ್ರಾರಂಭಿಸಿದಾಗ, ಸತಾರದ 
ರಾಜ ಕೆಲವು ಭಾಗಗಳನ್ನು ತೆಗೆದು ಹಾಕಿದ. 


ಕಟ್ಟಡವು ಹಾಳು ಬಿದ್ದ ಸಾಮಗ್ರಿಗಳ ಮೇಲಿನ ಅಸ್ತಿ ಪಂಜರದಂದ್ದಿತು, 
ಸಂತರ ರಾಜ್ಯದ ಉಪಯೋಗಕ್ಕಾಗಿ ವಾಸ ಗೃಹಪನ್ನಾಗಿ 
ಮಾರ್ಪಡಿಸಲಾಯಿತು. ಈಗ ಇದನ್ನು ಜಿಲ್ಲಾಧಿಕಾರಿಗಳ ವಸತಿ ಗೃಹವನ್ನಾಗಿ 








a Jag Si ತ 
ಣ್‌ ತಾ 


ಬಳಸಲಾಗುತ್ತಿದೆ. ಈಗ ಇದು ಎರಡಂತಸ್ತಿನ ಭವ್ಮ ಕಟ್ಟಡವಾಗಿದ್ದು 
ರಮಣೀಯವಾದ ಹಸಿರು ಮರಗಳಿಂದ ಸುತ್ತುವರಿದಿದೆ. ಇದರ ದಕ್ಷಿಣ 
ಭಾಗದಲ್ಲಿ ಆದಿಲ್‌ ಷಾಹಿಗಳ ಕಾಲದ ಚಿಲುಮೆಗಳು ಮತ್ತು ಉದ್ಯಾನದ 
ಗೋಡೆಗಳನ್ನು ಕಾಣಬಹುದಾಗಿದೆ. 


ಈ ತೋಟದಾಚೆ ಉತ್ತರಭಾಗದಲ್ಲಿ ಔರಂಗಜೇಬನಿಂದ 
ನಿರ್ಮಿಸಲ್ಪಟ್ಟಿದ್ದೆಂದು ಹೇಳಲಾಗುವ ಮಸೀದಿಯಿದೆ. ಅದಾಲತ್‌ 
ಮಹಲ್‌ನಂತೆ ಇದ್ದ ಸೂರಜ್‌ ಮಹಲ್‌ನ್ನು ಈಗ ಸಿಬ್ಬಂದಿಯ ವಸತಿ 
ಗೃಹಗಳಾಗಿ ಪರಿವರ್ತಿಸಲಾಗಿದೆ. 





ಪೆ 











ಇದು ಬಿಜಾಪುರದಲ್ಲಿನ ಅತ್ಯಂತ ಸುಂದರ ಅರಮನೆ. ಇದನ್ನು 
ಎರಡನೆಯ ಇಬ್ರಾಹಿಂ ಕಟ್ಟಿಸಿದ. ತಾನು ಕಟ್ಟಿಸಿದ ಹೊಸ ಅರಮನೆಗೆ 
ಸಂತೋಷ-ಸಂಭ್ರಮಗಳಿಂದ ಬಂದುದನ್ನು ಫೆರಿಸ್ತಾ ಎಂಬ ಇತಿಹಾಸಕಾರ 
ವರ್ಣಿಸಿದ್ದಾನೆ. ಆಗ ನಗರವನ್ನು ಅದ್ಭುಶವಾಗಿ ಅಲಂಕರಿಸಿ ಶ್ರೀಮಂತ 
ಜರತಾರಿ ವಸ್ತ್ರಗಳು ಮತ್ತು ತೋರಣಗಳನ್ನು ಅಲಿಪುರ ದ್ವಾರದಿಂದ 
ಇಳಿಬಿಡಲಾಗಿತ್ತು. ಇಬ್ರಾಹಿಂನು ಅಲಿಪುರ ದ್ವಾರದಿಂದ ಜಾಮಿ ಮಸೀದಿ 
ಮೂಲಕ ಜನರ ಗುಂಪಿನ ಜೈಕಾರಗಳೊಂದಿಗೆ ಮೆರವಣಿಗೆಯಲ್ಲಿ 
ಬರುತ್ತಾನೆ. ರಾತ್ರಿ ಆನಂದ ಮಹಲನ್ನು ಅಮೋಘವಾದ ರೀತಿಯಲ್ಲಿ 
ಬೆಳಕಿನಿಂದ ಅಲಂಕರಿಸಲಾಗಿತ್ತು. ಅದಕ್ಕೆ ಅಲಂಕೃತಗೊಂಡ ಗೋಡೆಗಳು, 
ಸುಂದರ ಕೋಣೆಗಳು, ವೈಭವದ ಸಭಾಂಗಣ ಅಷ್ಟೇ ಸುಂದರವಾದ ಅಂಗಳ 
ಚಿನ್ನದ ಲೇಪದಿಂದ ಕೂಡಿದ ಮೇಪ್ಭಾವಣಿಯಿಂದ ಕೂಡಿದ್ದು. ಅದರ 
ಮೂಲಕ ಅರಮನೆಯ ಸ್ತ್ರೀಯರು ಹೊರ ಪ್ರಪಂಚದ ದೃಶ್ಯಗಳನ್ನು 


ಪ್ಲೆ? 








ಕಾಣುವಂತಿತ್ತು. ಛಾವಣಿಯ ಸುಂದರ ಕೆತ್ತನೆ ಕೆಲಸ, ಬಣ್ಣ ಬಳಿಯಲ್ಪಟ್ಟು 
ಸ್ಫಂಭಗಳು ಅರಮನೆಯ ಒಳಭಾಗವು ಭವ್ಯವಾಗಿ ಕಾಣುವಂತೆ ಮಾಡಿದ್ದವು. 
ಬಲಿಷ್ಠವಾದ ಬುನಾದಿಯು ಅರಮನೆಗೆ ಗಾಂಭೀರ್ಯ ಮತ್ತು 
ಸೌಂದರ್ಯಗಳನ್ನು ಒದಗಿಸಿತ್ತು. ಅದರ ಮುಂಭಾಗದ ವಿಶಾಲವಾದ 
ಮೊಗಸಾಲೆ ಬೃಹತ್‌ ಕಮಾನು ಮತ್ತು ಅಕ್ಕಪಕ್ಕದ ಕಮಾನು ಮಾರ್ಗಗಳಿಂದ 
ಮೂಲಕ ತೆರೆಯಲ್ಪಟ್ಟತ್ತು. 


ನಾಲ್ಕು ಅಂತಸ್ತಿನ ಭಾಗಗಳು ಅಗಲವಾದ ಹೊಳೆಯುವ ಕಲ್ಲಿನ 
ಮೆಟ್ಟಿಲುಗಳು, ಅರಮನೆಯ ಸುತ್ತಲಿನ ಸುವಾಸನೆ ಬೀರುವ ಉದ್ಯಾನವನ 
ಹಾಗೂ ಸ್ಫಟಿಕದಂತೆ ಚಿಮ್ಮುವ ನೀರಿನ ಚಿಲುಮೆಗಳು ಇವೆಲ್ಲಾ ಸೇರಿ 
ನೋಡುವ ಯಾದ ಕಣ್ಣುಗಳಿಗೇ ಆಗಲಿ ಖಂಡಿತವಾಗಿ ಹಬ್ಬವನ್ನುಂಟು 
ಮಾಡಿರಲೇಬೇಕು. 


ಷಿ 





ಆರಸ್‌ ಮಹಲ್‌ 


ಇದು ಅದಾಲತ್‌ ಮಹಲ್‌ನ ಆಗ್ನೇಯ ದಿಕ್ಕಿನಲ್ಲಿದೆ. ಒಂದು ಪುರಾತನ 
ಪರ್ಷಿಯನ್‌ ದಿನಚೆರಿಯಂತೆ ಇದನ್ನು 1669ರಲ್ಲಿ ಎರಡನೆಯ ಆದಿಲ್‌ ಷಾ 
ಸಂತೋಷದ (ಮನರಂಜನೆ) ಅರಮನೆಯಾಗಿ ಕಟ್ಟಿಸಿದ. 


ಚೆಕ್ಕೆ 








ಈ ಪ್ರಸಿದ್ದ ಅರಮನೆಯು ಹಾಳಾಗುವ ಸ್ಥಿತಿಯಲ್ಲಿದ್ದಾಗ ಇದನ್ನು 
ಪುನರುಜ್ಜೀವಗೊಳಿಸಿ ರಾಜ್ಯದ ಉಪಯೋಗಕ್ಕಾಗಿ ಪರಿವರ್ಶಿಸಲಾಗಿದೆ. 
ಇದೀಗ ಆರೋಗ್ಯ ಇಲಾಖೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕರ ನಿವಾಸವಾಗಿದೆ. 


45 





ಆಸರ್‌ ಮಹಲ್‌ ಪಕ್ಕದಲ್ಲಿ ಅದರ ಭಾಗದಂತಿರುವ 
ಒಂದಕ್ಕೊಂದು ಸೇರಿಕೊಂಡ ಕಟ್ಟಡಗಳ ಸಮುಚ್ಛಯವಿದೆ. 
ಆ ಪೈಕಿ ಹಾಳು ಬಿದ್ದ ಒಂದು ಕಟ್ಟಡವೇ ಜಹಾಜ್‌ ಮಹಲ್‌ 
ಈ ಕಟ್ಟಡಗಳಲ್ಲಿ ನೌಕಾದಳದ ಆಡಳಿತ ಕಛೇರಿಗಳಿದ್ದವೆಂದು 
ಹೇಳಲಾಗಿದೆ. 





ಆಗ ಬಿಜಾಪುರ ನೌಕಾದಳವನ್ನು ಹೊಂದಿತ್ತು. 
ಈಗ ಜಹಾಜ್‌ ಮಹಲ್‌ ಬೋಳು ಗೋಡೆಗಳು, 
ಬಾಗಿಲುಗಳಿಲದ ಪ್ರವೇಶದ್ಧಾರಗಳು ಮತ್ತು 
ಕಿಟಕಿಗಳನ್ನು ಹೊಂದಿದೆ. 





ಹ್‌ = {A r ಕ್‌ ನಾ ಷ ಹಾ 
Ns ಪಾ $-- ವ 
a“ ಹಾ ಹ ] 
(1 
F 
es 
ತಾ. ಹಾಸ 
ರಾ 
Ke ಮ hd ಪ್ರಾನ ತಾತ ಹಾ ನಾ 
4 ತ ಜಾ ಪಾರ್‌ ಆ 
ಹ ದಾ ವಾ 
- = 
| ರ 
= 
[a 
ಹ್‌ ಘ್‌ ಡೆ ಷಾ” ಷ್‌” 
ಗ ಡಾ 
ಷ್‌ ನ್‌ ಔ 
—_ ಇ 
ಹಾ 





ಕ್ಷ 


ಪಡಿ 


ಸಾತ್‌ ಮಂಜೆಲ್‌ 


ಆಯತಾಕಾರದ ಕಟ್ಟಡಗಳ ವಾಯುವ್ಯ ಮೂಲೆಗಿರುವ ಕಟ್ಟಡವಿದು. 
ಇದನ್ನು ಚಿನಿ ಮಹಲ್‌ ಅಥವಾ ಫರೋಖ್‌ ಮಹಲ್‌ ಎನ್ನುವರು. ಇಂದು 
ಸರ್ಕಾರಿ ಕಛೇರಿಗಳಿಗಾಗಿ ಇದನ್ನು ಬಳಸಲಾಗುತ್ತಿದೆ. ಮೊದಲು ಇದು ಏಳು 
ಅಂತಸ್ತುಗಳ ಅರಮನೆಯಾಗಿದ್ದರೂ, ಈಗ ಐದು ಅಂತಸ್ತುಗಳು ಮಾತ್ರ 
ಇವೆ, ನೆಲ ಮಟ್ಟದಿಂದ 97 ಅಡಿಗಳ ಎತ್ತರವಿರುವ ಈ ಕಟ್ಟಡ ದೊರೆಗಳ 
ವಾಸಕ್ಕಾಗಿ ಮತ್ತು ಮನರಂಜನೆಗಾಗಿ ಬಳಸಲಾಗುತ್ತಿತ್ತು. ಅಲಂಕೃತ ಸ್ನಾನ 
ಗೃಹಗಳು, ವಿವಿಧ ಕೊಠಡಿಗಳಲ್ಲಿನ ನೀರಿನ ತೊಟ್ಟಿಲುಗಳು ಮತ್ತು ನೀರಿನ 
ಕೊಳವೆಗಳು ಪ್ರತಿ ಜಂತಸ್ತಿನಲ್ಲಿದ್ದು ಮೇಲಿನ ಅಂಶವನ್ನು ದೃಢಪಡಿಸುತ್ತದೆ. 
ಇದನ್ನು ಎರಡನೆಯ ಇಬ್ರಾಹಿಂ ನಿರ್ಮಿಸಿದ್ದರೂ, ಈ ಅರಮನೆಯ 
ವರ್ಣಚಿತ್ರಗಳು ಚಿನ್ನದ ಲೇಪ ಮತ್ತು ವಿಶಿಷ್ಟ ಅಲಂಕಾರವನ್ನು ಅವನ ಮಗ 
ಮಹಮದ್‌ ಆದಿಲ್‌ಷಾ ಮಾಡಿಸಿದ. 
ತನಗಾಗಿ ಮತ್ತು ಪ್ರೇಯಸಿ ರಂಭಾಳಿಗಾಗಿ 
ಸುಂದರ ಅರಮನೆಯನ್ನಾಗಿಸಿ 
ಶ್ರೀಮಂತಗೊಳಿಸಿದ. 


ಕಲವು ವರ್ಷಗಳ ಹಿಂದೆಯೂ 
ಅವರಿಬ್ಬರ ಭಾವಚಿತ್ರದ ಕುರುಹನ್ನು 
ಮೊದಲ ಮಹಡಿಯ ಉತ್ತರದ 
ಗೋಡೆಯಲ್ಲಿ ಕಾಣಬಹುದಿತ್ತು. 
ಈಗ ಅಂತಹ ಶ್ರೀಮಂತ ವರ್ಣ ಚಿತ್ರದ 
ಕುರುಹು ಕಂಡು ಬರುವುದಿಲ್ಲ. ವಿವಿಧ 
ಮಹಡಿಗಳಲ್ಲಿನ ಛಾವಣಿಗಳಲ್ಲಿ ಕಲವು 
ಬಣ್ಣದ ಕೆಲಸವನ್ನು ನೋಡಬಹುದಾಗಿದೆ. 
ಆದರೆ, ಆದರ ಎತ್ತರ ಮತ್ತು ಕೋಟೆ 
ಗೋಡೆಗಳ ಮೇಲಿನ ಆಕಾರ 
ಕಿಲ್ಲೆಯೊಳಗಿನ ಮರಗಳು ಹಾಗೂ 
ಕಂದಕದ ನೀರಿನ ಹಿನ್ನೆಲೆ ಅಪರೂಪದ 
ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ. 


ಕಟ್ಟಡದ ಮೇಲ್ಭಾಗದಿಂದ 
ಬಿಜಾಪುರ ನಗರದ ಸುಂದರವಾದ 
ದೃಶ್ಯವನ್ನು ನೋಡಬಹುದು. 











೩ 


4 





ಹಾನಿ ಮಹಲ್‌ 


ಸಾತ್‌ಮಹಲ್‌ ಬಳಿ ಸಣ್ಣ 
ಕಂದಕದ ಮೇಲಿರುವ ಫಾನಿ 
ಮಹಲ್‌ ಮತ್ತು ಜಲಮಹಲ್‌ 
ಆದಿಲ್‌ಷಾಹಿಗಳ ಮನರಂಜನಾ 
ತಾಣಗಳಾಗಿದ್ದವು. ಇವು 
ಚಿಕ್ಕದಿದ್ದರೂ, ಸುಂದರವಾದ 
ಎನ್ಶ್ಕಾಸಕ್ಕೆ ಹೆಸರಾಗಿವೆ. 





“ಎ | 


ಪಾಷ: 


ವರ್ಷಾಲ್ದ್ದಾ 


ಚ 





ಹಟ್‌ ಪತೆ ಟ್‌ 
ದ್‌ ಮುಯ್‌ 


ಜಾಮಿ ಮಸೀದಿ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಮೆಪ್ತರ್‌ 
ಮಹಲ್‌ ಚಿಕ್ಕ ಮಸೀದಿಗೆ ಕರೆದೊಯ್ಯುವ ಒಂದು ಅಲಂಕೃತವಾದ 
ಪ್ರವೇಶದ್ವಾರವಾಗಿದೆ. ಇದನ್ನು ಯಾರು ಯಾವಾಗ ಕಟ್ಟಸಿದರೆಂಬ ಬಗ್ಗೆ 
ದಾಖಲೆ ಇಲ್ಲ. ಇದರ ಅಲಂಕಾರದ ವಿನ್ಯಾಸ, ವಾಸ್ತುಶೈಲಿ, ಕೆತ್ತನೆ ಕೆಲಸವನ್ನು 
ಗಮನಿಸಿದರೆ ಇದನ್ನು ಕ್ರಿ.ಶ. 1620ರಲ್ಲಿ ಕಟ್ಟಿಹಿರಬಹುದೆಂದು 
ತಿಳಿಯುತ್ತದೆ. ಇದರ ಮಿನಾರ್‌ಗಳು 60 ಅಡಿ ಎತ್ತರವನ್ನು ಹೊಂದಿವೆ. 


ಇತಿಹಾಸ ತಜ್ಞ ಪರ್ಸಿಬ್ರೌನ್‌ ಇದರ ಬಗ್ಗೆ ಹೀಗೆ ಉಲ್ಲೇಖಿಸಿದ್ದಾರೆ; 
“ಇದರ ನಿರ್ಮಾಣ ಕೌಶಲ್ಯ ಆಶ್ಚರ್ಯಕರವಾದುದು, ಕಲ್ಲುಗಳನ್ನು 
ಜೇಡಿಮಣ್ಣಿನ ಹಲಗೆಗಳಂತೆ ರೂಪುಗೊಳಿಸಲಾಗಿದೆ. ಪ್ರವೇಶದ್ದಾರದ 
ಸುತ್ತಲಿನ ಉಳಿಯ ಕೆತ್ತನೆ ಅಥವಾ ನೆಲ ಅಂತಸ್ತಿನ ಮೇಲ್ಛಾವಣಿಯ 
ದೃಢವಾದ ಕಾಮಗಾರಿ ಎಲ್ಲ ಪ್ರೀತಿ ಮತ್ತು ಎಚ್ಚರಿಕೆಯಿಂದ ಮಾಡಲ್ಪಟ್ಟಿದ್ದು 
ಇಟಲಿಯ ಕ್ಯಾಟ್ರೊ-ಸೆಂಟ್ರೋವನ್ನು ಹೋಲುತ್ತದೆ. ಕುಶಲ ಕೆಲಸಗಾರರು 
ಮಾತ್ರವಲ್ಲದೆ, ಅವರನ್ನು ಪ್ರೋತ್ಸಾಹಿಸಿದ ಕರ್ತರು ಸಹ ಇದರ 
ನಿರ್ಮಾಣದ ಪರಿಪೂರ್ಣತೆಯ ಬಗ್ಗೆ ಹೆಮ್ಮೆ ಮತ್ತು ಸಂತೋಷವನ್ನು 
ಹೊಂದಿದ್ದರು ಎಂಬುದು ಇಡೀ ಕಟ್ಟಡವು ಸೂಚಿಸುತ್ತದೆ.” 














ಷಷ್ಟ ಷ್ಟ 





| ಶ್ವ ಡಾ 
h pi J ತೌ 

ಈ ಅಹಾ ಕಾಸ್‌ ಧಾ ಕ ma 

ei Wh FN 7 ಇ yA J ಐ? 


ಕೋಟೆಯ ಪೂರ್ವಕ್ಕಿರುವ ಆಸರ್‌ ಮಹಲ್‌ ನ್ಯಾಯ 
ಸಭಾಂಗಣವಂದು 1646ರಲ್ಲಿ ಸುಲ್ತಾನ್‌ ಮಹಮದನಿಂದ 
ನಿರ್ಮಿಸಲ್ಪಟ್ಟಿತು. ಇದರ ಮೂಲ ಹೆಸರು “ದಾಡ್‌ ಮಹಲ್‌”. ಇದು 
ಹೊರಗಿನಿಂದ ಭೇದಿಸಲ್ಪಡ ಬಹುದೆಂದು ಸಲಹೆ ನೀಡಿದ್ದರಿಂದ ಮಹಮ್ಮದ್‌ 
ಆದಿಲ್‌ ಷಾ ಅದಾಲತ್‌ ಮಹಲನ್ನು ನಿರ್ಮಿಸಿ, ದಾಡ್‌ ಮಹಲನ್ನು 
ಮೆಕ್ಕಾದಿಂದ ಮೀರ್‌ ಮಹಮದ್‌ ಸಲಿ ಹಮ್ದಾನಿ ಎಂಬಾತ ಬಿಜಾಪುರಕ್ಕೆ 
ತಂದ ಪ್ರವಾದಿ ಮಹಮ್ಮದರ ಗಡ್ಡದ ಎರಡು ಕೂದಲುಗಳನ್ನು ಇಲ್ಲಿ 
ಸಂಗ್ರಹಿಸಲು ವ್ಯವಸ್ಥೆ ಮಾಡಿದ. 


ಅಸರ್‌ ಮಹಲ್‌ ಆಯತಾಕಾರದಲ್ಲಿದ್ದು 150 ಅಡಿ ೫ 100 ಅಡಿ 
ವಿಸ್ತೀರ್ಣದಲ್ಲಿ ನೆಲ ಅಂತಸ್ತು ಮತ್ತು ಮೇಲಹಡಿಯನ್ನು ಹೊಂದಿದೆ. 
ಪೂರ್ವಕ್ಕೆ ಎದುರುಗಡೆಗೆ ಕಟ್ಟಡದ ಉದ್ದಕ್ಕೂ 150 ಅಡಿ ೫ 30 ಅಡಿ 
ವಿಸ್ತೀರ್ಣದ ದೊಡ್ಡ ಮೊಗಸಾಶೆಯಿದೆ. ಇದರ ಛಾವಣಿ ಬಣ್ಣದಿಂದ ಕೂಡಿದ 
ಮರದಿಂದ ಮಾಡಲ್ಪಟ್ಟಿದ್ದು ಇದರ ಆಧಾರವಾಗಿ 30 ಅಡಿ ಎತ್ತರದ ತೇಗದ 
ಮರದ ನಾಲ್ಕು ಕಂಬಗಳಿವೆ. 


ಮೊಗಸಾಲೆಯಿಂದ ಮೇಬ್ಬಂಕ್ತಿಗೆ ಹೋಗಲು ಎರಡು ಕಡೆ ಕಲ್ಲಿನ 
ಸೋಪಾನಗಳಿವೆ. ಪೂರ್ವದ ಗೋಡೆಯ ಮಧ್ಯ ಭಾಗದಲ್ಲಿರುವ ಬಾಗಿಲು 
ಕೈಸಾಲೆಗೆ (ಬಾಲ್ಕನಿ) ನಮ್ಮನ್ನು ಕರೆದೊಯ್ಯುತ್ತದೆ. ಗೋಡೆ ಮತ್ತು 
ಬಾಲ್ಕನಿಯ ಮೇಲ್ಭಾಗಗಳು ಸಮೃದ್ಧವಾದ ಬಣ್ಣಗಳಿಂದ ಚಿತ್ರಿಸಲ್ಬಟ್ಟಿವೆ. 





ಮೇಲಂತಶ್ಕಿನಲ್ಲಿ ಮೂರು 
ಕೊಠಡಿಗಳಿದ್ದು ಅವುಗಳಲ್ಲಿ 
ನೆಲಹಾಸುಗಳು, ಪರದೆಗಳು ಮತ್ತು 
ವೆಲ್ವೆಟ್‌ ಇಳಿವಸ್ತ್ರಗಳನ್ನು 
ಬಳಸಲಾಗಿದೆ. ಬಾಲ್ಕಾನಿ ಮತ್ತು 
ಚಿನ್ನದ ವರ್ಣಲೇಪಗಳಿಂದ ಕೂಡಿದ 
ಅಂಗಣದ ಪಕ್ಕದ ಕೊತಡಿಯು 
ಆಡಂಬರದ ಬಣ್ಣಗಳಿಂದ ಕೂಡಿದೆ. 
ಅದರ ಗೋಡೆಗಳು, ಗೋಡೆಯಲ್ಲಿನ 
ಗೂಡುಗಳು ಹಾಗೂ ಭಾವಣಿಯು 
ಎಲೆಗಳು, ಹೂಗಳು, ಬಳ್ಳಿಗಳು, 
ಎಲೆಗಳ ಗುಚ್ಛ ಗುಂಪನ್ನು 
ಕಲಾತ್ಮಕವಾಗಿ ಬಿಡಿಸಿ ಆಕರ್ಷಕ 
ಬಣ್ಣಗಳಿಂದ ಸಿಂಗರಿಸಲ್ಪಟ್ಟಿದ್ದು 
ಸಂಪ್ರದಾಯಸ್ಥ ಮುಸ್ಲಿಂ ಪರಂಪರೆ ದ್ಯೋತಕವಾಗಿದೆ. ದಕ್ಷಿಣ 
ಮೂಲೆಯಲ್ಲಿನ ಕೊಠಡಿಯು ಸಹ ಸಾಕಷ್ಟು ವರ್ಣಚಿತ್ರಗಳಿಂದ ಕೂಡಿದ್ದು, 
ಗೋಡೆಗಳ ಮೇಲೆ ಸ್ತ್ರೀಪುರುಷರ ಪ್ರೇಮ ಭಂಗಿಗಳನ್ನು ತೋರಿಸುವ 
ಸುಂದರವಾದ ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ. ಔರಂಗಜೇಬನ 
ಆದೇಶದ ಮೇಲೆ ಎಲ್ಲ ಚಿತ್ರಗಳನ್ನು ಕೆಡಿಸಿ ಗುರುತು ಸಿಗದಂತೆ ಹಾಳು 

ಮಾಡಲಾಗಿದೆ. 


ದಕ್ಷಿಣಕ್ಕಿರುವ ಕೊಠಡಿಯಲ್ಲಿ 
ಮದೀನಾದಲ್ಲಿನ ಪ್ರವಾದಿ ಮಹಮ್ಮದರ 
ಗೋರಿಯ ಮಾದರಿಯಿದೆ. 
ಈ ಕೊಠಡಿಯಲ್ಲಿ ಪ್ರವಾದಿ ಮಹಮ್ಮದರ 
ಎರಡು ಕೂದಲುಗಳನ್ನು ಇಡಲಾಗಿದೆ 
ಎನ್ನಲಾದ ಗಟ್ಟಿಯಾದ ಕರಿಯ 
ಮರದಿಂದ ಮತ್ತು ಚಿನ್ನದಿಂದ 
ಮಾಡಲ್ಪಟ್ಟ ಚಿಕ್ಕ ಪೆಟ್ಟಿಗೆಯಿದ್ದು ಇದನ್ನು 
ಗಟ್ಟಿಯಾದ ತ್ರಿಕೋನಾಕಾರದ 
ಇನ್ನೊಂದು ಪೆಟ್ಟಿಗೆಯಲ್ಲಿ ಇಡಲಾಗಿದೆ. 


ರಬಿ-ಉಲ್‌-ಅವ್ವಲ್‌ನಲ್ಲಿ 
(ಮಾರ್ಚಿ) ನಡೆಯುವ ವಾರ್ಷಿಕ 
ಉರುಸ್‌ ವೇಳ, ಇಂತೆಜಾಮಿ 
ಸಮಿತಿಯವರು ಈ ಕೊಠಡಿಯನ್ನು 
ಪ್ರವೇಶಿಸುತ್ತಾರೆ. 


ಹಾ (ಹಾ; ಗಾ ಭಾ ಗಾ ಗಾ. ಹಾ ತ್ತ 


ಹಾ 








ಇಇಜಾಪುರದ ವೀರಿವ ವೆಲೆಗಳು 


ಕಾಜ್‌ ಬಾವಡಿ 


ಬಿಜಾಪುರದ ಅನೇಕ ಕೆರೆಕಟ್ಟೆಗಳನ್ನು ಹಿಂದೆ ನಗರದ ಮುಖ್ಯವಾದ 
ನೀರು ಸರಬರಾಜು ಮೂಲಗಳನ್ನಾಗಿ ಉಪಯೋಗಿಸಲಾಗುತ್ತಿತ್ತು. ಈ ಪೈಕಿ 
ಚಾಂದ್‌ ಬಾವಡಿ ಮತ್ತು ತಾಜ್‌ ಬಾಪಡಿಗಳು ಪ್ರಮುಖ ನೀಡು ಪೂರೈಕೆ 
ಮೂಲಗಳಾಗಿದ್ದವು. ಇವುಗಳ ವಾಸ್ತು ಸೌಂದರ್ಯ ಅದ್ವಿತೀಯ. 


ಬಿಜಾಪುರಕ್ಕೆ 5 ಕಿ.ಮೀ. ಪಶ್ಚಿಮಕ್ಕೆ ನಿರ್ಮಾಣಗೊಂಡ 
ನೀರುಸಾಗಣೆಯ ಮೇಲ್ಲಾವೆಯು ನಗರಕ್ಕೆ ನೀರು ಸರಬರಾಜು ಮಾಡುವ 
ಮೂಲವಾಗಿತ್ತು. ತೊರವಿಯಿಂದ ನೀರನ್ನು ಹರಿಸುವ ಕಾಲುವೆಯು ಉತ್ತಮ 











ಮಟ್ಟದ ತಾಂತ್ರಿಕ ಕೌಶಲ್ಯದಿಂದ ಕೂಡಿದೆ. ಅದರಂತೆಯೇ ಮಹಮ್ಮದ್‌ 
ಆದಿಲ್‌ಷಹನು ನಿರ್ಮಿಸಿದ ಬೇಗಂ ತಲಾಬ್‌ನಿಂದ 15 ಇಂಚು ವ್ಯಾಸವುಳ್ಳ 
ಮಣ್ಣನ ಕೊಳವೆಗಳ ಮೂಲಕ ನಗರಕ್ಕೆ ನೀರು ಸರಬರಾಜು 
ಮಾಡಲಾಗುತ್ತಿತ್ತು. ನಗರದ ಒಳಗೆ ಚಿಕ್ಕ ಕಾಲುವೆಗಳು ಮತ್ತು ಕೊಳವೆಗಳ 
ಮೂಲಕ ಅರಮನೆಯ ಎಲ್ಲ ಉದ್ಯಾನಗಳು ಮತ್ತು ಕಾರಂಜಿಗಳಿಗೆ ನೀರು 
ಸರಬರಾಜಾಗುತ್ತಿತ್ತು. ಬಿಸಿಲ ಬೇಗೆಯನ್ನು ತಪ್ಪಿಸಲು ನಗರಕ್ಕೆ ನಿಶ್ಚಿತವಾಗಿ 
ನೀರು ಸರಬರಾಜು ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. 


ಕ್ಯಾಪ್ಟನ್‌ ಕುಕ್ಸ್‌ 1815ರಲ್ಲಿ ಬಿಜಾಪುರದಲ್ಲಿ ಸುಮಾರು 700 
ಮೆಟ್ಟಲು ಭಾವಿ ಮತ್ತು 300 ಸೇದುವ ಭಾವಿಗಳು ಕೋಟೆಯ 
ಒಳಭಾಗದಲ್ಲಿ ಬಿಜಾಪುರದ ಆದಿಲ್‌ಷಾಹಿ ಆಡಳಿತದ ಪತನವಾದ 100 
ವರ್ಷಗಳ ನಂತರ ಗುರುತಿಸಿದನು. ಈಗಲೂ ಸುಮಾರು 200 ದೊಡ್ಡ 
ಮತ್ತು ಸಣ್ಣ ಭಾವಿಗಳನ್ನು ಕಾಣಬಹುದು. 











ಇಐಜಾಪುರದ ತೋಘಗಳು 





ಕಳಗೆ ವಿವರಿಸಿದಂತೆ ಆದಿಲ್‌ಷಾನ ಕಾಲದ ತೋಪುಗಳನ್ನು 
ಬಿಜಾಪುರ ನಗರದ ವಿವಿದೆಡೆಗಳಲ್ಲಿ ಇಡಲಾಗಿದೆ. 


ಮಾಲಿಕ್‌-ಎ-ಮೈದಾನ್‌ ತೋಷು 


ಫಟ್ಕಾ ಬಾಗಿಲಿನ ಉತ್ತರಕ್ಕೆ ಸುಮಾರು 300 ಅಡಿಗಳ ದೂರದಲ್ಲಿ 
ಸರ್ಜಿ ಬುರುಜು ಆಥವಾ ಸಿಂಹ ಗೋಪುರವಿದೆ. ಇದರ ಪ್ರವೇಶದ್ವಾರದ 
ಬಲಭಾಗದಲ್ಲಿ ಕಲ್ಲಿನಿಂದ ಕೆತ್ತಲ್ಪಟ್ಟ ಅಗ್ರಗಾಮಿ ಸಿಂಹಗಳಿಂದ ಇದಕ್ಕೆ 
ಈ ಹಸರು ಬಂದಿದೆ. ಈ ಮೂಲಕ ಗೋಪುರದ ತುದಿಗೆ ಹೋಗಬಹುದು. 
ಇದರ ಬುರುಜು ಅಷ್ಟು ಎತ್ತರವಾಗಿಲ್ಲ. 


ಮಧ್ಯಭಾಗದಲ್ಲಿ ಫಿರಂಗಿಗಳನ್ನು ಇಡಲು ಎರಡು ವೃತ್ತಾಕಾರದ 
ಎತ್ತರದ ಜಗಲಿಗಳಿವೆ. ಈ ಪೈಕಿ ಒಂದರಲ್ಲಿ, ಮರದ ತೊಲೆಗಳು 
ಆಧಾರದಲ್ಲಿ ಮಾಲಿಕ್‌-ಇ-ಮೈದಾನ್‌ (ಮೈದಾನದ ಸಾಮ್ರಾಟ) ಎಂಬ 
ಬಿಜಾಪುರದ ಪ್ರಸಿದ್ಧ ಫಿರಂಗಿಯಿದೆ. ಲಂಡಾಕಸಬ್‌ ಬಿಟ್ಟರೆ, 
ಬಿಜಾಪುರದಲ್ಲಿನ ಅತಿದೊಡ್ಡ ಫಿರಂಗಿಯಿದು. ಇದರ ತೂಕ 55 
ಟನ್‌ಗಳಿಂದು ಅಂದಾಜಿಸಲಾಗಿದೆ. ಇದನ್ನು 1549ರಲ್ಲಿ ಒಂದನೇ ಬರ್ಹನ್‌ 
ವಿಜ್ಞಾಮ್‌ಷಾನ ಸೇವೆಯಲ್ಲಿದ್ದ ತುರ್ಕಿಯ ಅಧಿಕಾರಿಯೊಬ್ಬ 
ಅಹಮದಾಬಾದಿನಲ್ಲಿ ಎರಕ ಹೊಯ್ದು ಮಾಡಿಸಿದನೆಂದು ಹೇಳಲಾಗಿದೆ. 
ಇದು ಬೆಸುಗೆ ಹಾಕಲಬ್ಪಡದೆ ಎರಕ ಹೊಯ್ದು ಮಾಡಲ್ಪಟ್ಟ ರುವುದರಿಂದ, 
ಇದು ಬಿಜಾಪುರದ ಇತರ ಫಿರಂಗಿಗಳಿಗಿಂತ ಭಿನ್ನವಾದುದು. ಇದು 
ಯಾವುದರ ಮಿಶ್ರಣದಿಂದ ಆದದ್ದಂದು ತಿಳಿದಿಲ್ಲವಾದರೂ, ಬಡಿದಾಗ 
ಘಂಟೆಯ ಶಬ್ದ ಬರುವುದರಿಂದ ಬಹುಶಃ ಘಂಟೆಗೆ ಬಳಸುವ ಲೋಹ 
ಮಿಶ್ರಣವನ್ನು ಬಳಸಿರಬಹುದು. ಇದು ಕಡು ಹಸಿರು ಬಣ್ಣದಿಂದ ಕೂಡಿದ್ದು. 
ಮೇಶ್ಭಾಗವನ್ನು ಗಾಜಿನಂತೆ ಹೊಳೆಪುಗೊಳಿಸಲಾಗಿದೆ. 


ಇದರ ಮೇಲ್ಭಾಗದ ಮೂರು ಕಡೆಗಳಲ್ಲಿ ಸುಂದರವಾಗಿ ಪರ್ಷಿಯನ್‌ 
ಮತ್ತು ಅರಬ್ಬೀ ಭಾಷೆಗಳಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. 
ಇದರ ಬೃಹತ್‌ ಬಾಯಿಯ ಭಾಗವನ್ನು ಸಿಂಹ ಅಥವಾ ಡ್ರಾಗನ್‌ ತಲೆಯ 
ಆಕಾರದಲ್ಲಿ ಮಾಡಲಾಗಿದೆ. ಇದರ ಮೂಲಕ ಗುಂಡು ಹಾರಿಸಲಾಗುತ್ತಿತ್ತು. 
ಇದನ್ನು 1565ರಲ್ಲಿ ಬಿಜಾಪುರದ ಮಹಾಯುದ್ಧಕ್ಕೆ 
ಕೊಂಡೊಯ್ಯರಾಗಿತ್ತೆಂದು ಹೇಳಲಾಗಿದೆ. ಇದನ್ನು ವಿಜಯೋತ್ಸವದ 
ಸಂಕೇತವಾಗಿ ಅಂದಿನ ಸೇನಾಧಿಕಾರಿ ಮುರಾರಿ ಪಂಡಿತನು 1632ರಲ್ಲಿ 


58 


ಬಿಜಾಪುರಕ್ಕೆ ತಂದು ಈಗಿನ ಸ್ಥಳದಲ್ಲಿರಿಸಿದನು. ಇದನ್ನು ಪರಂದಾ 
ಕೋಟೆಯಿಂದ ಹತ್ತು ಆನೆಗಳು, 400 ಎತ್ತುಗಳು ಹಾಗೂ ಅನೇಕ ಜನರ 
ನೆರವಿನಿಂದ ಇಲ್ಲಿಗೆ ಸಾಗಿಸಲಾಯಿತು. 


| Fu ಗ wi | 
ಕ್ಷ 


ಎ ಈ (128 ಹಪ ಷ್‌ 











ಜಾ 
ಗೆ | ೆ 
ಕಾ 
“| 
ad ಈ ೩ 
ಹ! ಹ್‌ 
A] ಜಾ 
ಗ 
ನೆ ಒ ತಸ್ಯಾ 
ಜ ಹಾ 
ಕ್ಯ 
4 ಷಾ ಜತ ಷೂ ನಾ 
A ೪ ರ್ರಿ ಎಲ್ಲ 
ವಾ ಕೋಳಾಲ ರ್ಟ? eT ತ್ಮ 
| | & 
pr ಪಾ a ವಾ a 
ಲಾ ಘಂ 
ಹಂ. 4 ಶ್ವಾ ಈ ದ 








ad pe ಪ್‌ ಪ 
ಡಿಸ್‌ ಮ್‌ ಕಾಣೆ ಇ. ಓನರ್‌ 
ಓದಿದ ಕಸಿಯ" ತರಿದು) 


ನಗರದ ಕೋಟೆ ಗೋಡೆಯ ಪಶ್ಚಿಮ ಭಾಗದ ಮಧ್ಯೆ ಲಂಡಾ ಕಸಬ್‌ 
ಬುರುಜು ಇದ್ದು, ಈ ಬೃಹತ್‌ ಫಿರಂಗಯನ್ನು ಅದರ ಮೇಲೆ ಇಡಲಾಗಿದೆ. 
ಇದು 21 ಅಡಿ 7 ಇಂಚು ಉದ್ದವಿದು ಕೆಳಭಾಗ 4 ಅಡಿ 4 ಇಂಚು 
ವ್ಯಾಸವನ್ನು ಹೊಂದಿದೆ. ಇದರ ಮುಖಭಾಗ 4 ಅಡಿ 5 ಇಂಚು ಇದ್ದು 
ಸುಮಾರು 46ಟನ್‌ಗಳ ತೂಕವುಳ್ಳದ್ದಾಗಿದೆ. ಇದನ್ನು ಆ ಕಾಲದ ಇತರೆ 
ಕಬ್ಬಿಣದ ಫಿರಂಗಿಗಳಂತೆ ನಿರ್ಮಿಸಲಾಗಿದೆ. ಫಿರಂಗಿಯನ್ನು ಕಬ್ಬಿಣದ 
ತಿರುಗಣಿಯ ಮೇಲಿರಿಸಲಾಗಿತ್ತು. ಆದರೀಗ ಇದು ಮರದ ದಿಮ್ಮಿಗಳ 
ಮೇಲಿದೆ. 


ಇದರ ಮುಖಭಾಗಕ್ಕೆ ಪೆಟ್ಟು ಬಿದ್ದಂತಿದ್ದು, ಬಹುಶಃ ಔರಂಗಜೇಬನು 
ಆಕ್ರಮಣಮಾಡಿವಾಗ ಅವನ ಫಿರಂಗಿದಳ ಸಿಡಿಸಿದ ಗುಂಡುಗಳಿಂದ 
ಹೊಡೆಯಲ್ಪಟ್ಟಿರಬಹುದು. ಇದೇ ಬುರುಜಿನ ಇನ್ನೊಂದು ಕಡೆ, 5 ಅಡಿ 9 
ಇಂಚು ಉದ್ದ ಮತ್ತು 9 ಇಂಚು ಬಾಯಿ ಅಳತೆ ಇರುವ ಚಿಕ್ಕ ಕಬ್ಬಿಣದ 








ಫಿರಂಗಿಯಿದೆ. 250 ವರ್ಷಗಳಿಗೂ ಮೀರಿ ಹವಾಗುಣದ ಪ್ರಭಾವಕ್ಕೆ 
ಈಡಾಗಿದ್ದರೂ ಈ ಫಿರಂಗಿಗಳಿಗೆ ತುಕ್ಕಿ ಹಿಡಿದಿರುವುದಿಲ್ಲ. 
ಮರ್ತುಜಾಬಾದ್‌ ಫಿರಂಗಿ, ಉಪರಿ ಬುರುಜು ಮತ್ತು ಅಲ್ಲಿ ಬುರುಜಿವ 
ಫಿರಂಗಿಗಳು ಕಾಗೂ ನಗರ್‌ ಖಾನಾದ ಮುಂಭಾಗದಲ್ಲಿರುವ ಫಿರಂಗಿಗಳು 
ಬಿಜಾಪುರದಲ್ಲಿ ಪ್ರಮುಖವಾದ ಇತರೆ ಫಿರಂಗಿಗಳು. 





01 

















pr fk wi 3 |! ಹಾ. ™ ಸ. ತ್‌್‌ 
A EE SE SE eee a ಗ್‌ a” ಹಾರ್‌ ಕ್ವಾ ಕಾಸ್‌ 
= | ಕ್ಯ ಕ್‌ ಇ ಗ್ರಾ ಕ Fa | Wi ಸತ್ಯು epee | 
ಸಾಬಾ ip ಗ iy | Te 1 (ಕ್ಷೆ ರ್‌ ಬ bra Te 
ನಾ ಜ್ಯ ಸ್ಕೈ ಕೈಗ] ತ KE hdl ಹ ಆ % ಗಿ UF er, ಹ್‌ ಗ್‌ 


ಚಿತ್ರಕಲೆಯ ಬೆಳವಣಿಗೆಯಲ್ಲಿ 
ಬಿಜಾಪುರವು ಪ್ರಮುಖ ಪಾತ್ರವನ್ನು 
ವಹಿಸಿದೆ. ಬಿಜಾಪುರದ ಬಹುತೇಕ 
ಸುಲ್ತಾನರು ಸ್ವತಃ ಅದ್ವಿತೀಯ 
ಚಿತ್ರಕಾರರಾಗಿದ್ದರು ಅಥವಾ 
ವರ್ಣಚಿತ್ರಕಜೆಯ 
ಪೋಷಕರಾಗಿದ್ದರು. ಆದರೂ, 
ದಪ್ಪುನೀ ಶೈಲಿಯು ಯಾವ 
ರಾಜ್ಯದಲ್ಲಿ ಪ್ರಾರಂಭವಾಯಿತೆಂದು 
ಹೇಳುವುದು ಕಷ್ಟ. ಬಿಜಾಪುರ 
ಶೈಲಿಯ ಅತ್ಯಂತ ಪ್ರಾಚೀನ 
ಚಿತ್ರಕಲೆಯು ಪ್ರಸಿದ್ಧವಾದ 1570ರ 
"“ನುಜುಮ್‌-ಉಲ್‌-ಉಲುಮ್‌' 
ನಲ್ಲಿ ಕಾಣಸಿಗುತ್ತದೆ. ಬಿಜಾಪುರದ 
ಈ ಪ್ರಾರಂಭಿಕ ಶೈಲಿ ಮತ್ತು 
ಅಹ್ಮದ್‌ ನಗರದ ಶೈಲಿಯ 
ವರ್ಣಚಿತ್ರಗಳನ್ನು ವಿಶ್ಲೇಷಿಸಿದರೆ, 
ಇವುಗಳ ಮೇಲೆ ಆನೇಕ 
ಪ್ರಭಾವಗಳು ಆಗಿದ್ದವೆಂದು ತಿಳಿದು 
ಬರುತ್ತದೆ. ಇವುಗಳಲ್ಲಿ, 
ವಿಜಯನಗರ, ಪಶ್ಚಿಮ ಭಾರತ 
ಮತ್ತು ಪರ್ಷಿಯನ್‌ ಶೈಲಿಗಳ 
ಪ್ರಭಾವಗಳನ್ನು ಸುಲಭವಾಗಿ 
ಗುರ್ಶಿಸಬಹುದಾಗಿದೆ. 


ಅನೇಕ ಚಿತ್ರಪಟಗಳು ಮತ್ತು 
ಈ ಕಾಲದ ಅದರಲ್ಲೂ ಸ್ಪಶಃ 
ಪ್ರತಿಭಾವಂತ ಚಿತ್ರರಚನಾಕಾರ 
ನಾಗಿದ್ದ ಎರಡನೆಯ ಇಬ್ರಾಹಿಂನ 
ಕಾಲದ ವರ್ಣಚಿತ್ರಗಳು ನಮಗೆ 
ಖಾಸಗಿ ಸಂಗ್ರಹಗಳಾಗಿ ಹಾಗೂ 
ವಸ್ತು ಸಂಗ್ರಹಾಲಯಗಳ 
ಮೂಲಕ ಬಂದಿವೆ. 





ಎರಡನೆಯ ಇಬ್ರಾಹಿಂ ಆದಿಲ್‌ ಷಾನ ಕಾಲದ ಚಿತ್ರಕಲೆಯನ್ನು 
ಗಮನಿಸಿದರೆ, ಬಿಜಾಪುರ ಚಿತ್ರಕಲಾ ಶೈಲಿಯು ಹದಿನಾರನೆಯ ಶತಮಾನದ 
ಅಂತ್ಯಭಾಗದಲ್ಲಿ ಅಸ್ತಿತ್ವಕ್ಕೆ ಬಂದಿತೆಂದು ಹೇಳಬಹುದು. 1620ರ ವೇಳೆಗೆ 
ಮೊಗಲ್‌ ವರ್ಣಚಿತ್ರಗಳು ಬಿಜಾಪುರಕ್ಕೆ ಬಂದ ಬಗ್ಗೆ ಪುರಾವೆಯಿದೆ; 
ಜಹಾಂಗೀರನ ವೃತ್ತಾಂತದಲ್ಲಿ ಆತ ತನ್ನ ಚಿತ್ರಪಟವನ್ನು ಎರಡನೆಯ 
ಇಬ್ರಾಹಿಂಗೆ ಕಳುಹಿಸಿದನೆಂದು ದಾಖಲಿಸಲಾಗಿದೆ. ಮಹಮ್ಮದ್‌ ಆದಿಲ್‌ 
ಷಾನ ಕಾಲದಲ್ಲಿ ಬಿಜಾಪುರದ ಚಿತ್ರಕಲೆಯ ಮೇಲೆ ಯೂರೋಪಿನ 
ಪ್ರಭಾವವು ಇದ್ದ ಬಗ್ಗೆ ಕುರುಹುಗಳಿವೆ, ಅಸರ್‌ ಮಹಲ್‌ನ ಗೋಡೆಗಳ 
ಮೇಲೆ ಕಂಡು ಬರುವ ವರ್ಣಚಿತ್ರಗಳು, ಮಹಮದ್‌ ಆದಿಲ್‌ ಷಾ 
ಇಟಲಿಯ ಕಠಾಕಾರರನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನಿಸಿದ್ದನೆಂಬುದನ್ನು 
ತೋರಿಸುತ್ತವೆ. 











ನನದ ಬಗ್ಗೆ 


ಕೈ ಸೇರಿದ್ದೆಂದು ಹೇಳಿದ್ದಾರೆ. 


4 


ಭು 


ಕಲೆಯ ಮೂಲ ಅಹಮ್ಮದ್‌ ನಗರ ಅಥವಾ 


ನ್ಹಕ್ಸತಿ 'ಕಲೆ - ಭಾರತ ಮತ್ತು ಪಾಕಿಸ್ತಾನ' 
ಬಿಜಾಪುರವೆಂದು ಅಂದಾಜಿಸಿದಾನೆ. 


ಇ 
ಖು. 


ಹ್‌ 


| 
ಡೆ 
ವ 
ತ್ತ 
LG 
| 
p ೬ 
ಜ್ಯ 
ಗೆ 
ಡ್ನ 
1 
1 


ತನ್ನ 'ಬಿಕನೇರ್‌-ಕಲೆ ಮತ್ತು ವಾಸ್ತುಶಿಲ್ಪ' ಎಂಬ ಕೃತಿಯಲ್ಲಿ ಈ ಚಿತ್ರಗಳು 


ಅಹಮ್ಮದ್‌ನಗರದ ಮೂಲವನ್ನು ಹೊಂದಿವೆಯೆಂದು ತಿಳಿಸಿದ್ದಾನೆ. 


ಗ 


ಹೆಸರುವಾಸಿಯಾದ ರಾಗಮಾಲಾ ಚಿತ್ರಗಳ ಮೂಲಸ್ಥಾ 
ಡಾ ಮೋತಿಚಂದ್ರರು ಮಾತ್ರ, ಇವುಗಳ ಮೂಲ ಬಿಜಾಪುರದ್ದೆಂದೂ, 
ಸಂಗೀತ ಮತ್ತು ರಾಗಗಳ ಬಗೆಗಿನ ಸಾಧನೆ ಮತ್ತು ಜ್ಞಾನದಿಂದ ಕೂಡಿದ್ದ 


ಬೇಸಿಲ್‌ ಗ್ರೇ ಎಂಬಾತ ತ 


ದಲಿ ರಾಗಮಾಲಾ ಚಿತ 


ಎರಡನೇ ಇಬ್ರಾಹಿಂ ಆದಿಲ್‌ಷಾನ ಕಾಲ 


ಏವಾಹವಿಷರೂ ಟೆ 





ಈ ಚಿತ್ರಗಳು ವಿವಿಧ ಮೂಲೆಗಳುಳ್ಳ ಚಿತ್ರಗಾರಿಕೆಯ ನೈಪುಣ್ಯ ದಖ್ವನೀ 
ಶೈಲಿಯ ವಿಸ್ತಾರ ಹಾಗೂ ಹೂಗಳ ಚಿತ್ತಾರದ ಹಿನ್ನೆಲೆಯಯನ್ನು ಹೊಂದಿದೆ. 








ಇಜಾಪುರದ ದೇವಾಲಂಯಗಳು 


ಸಿದ್ದರಾಮೇಶ್ವರ ದೇವಾಲಯವು ಬಿಜಾಪುರ ಪರಂಪರೆಯ 
ಒಂದು ಮುಖ್ಯ ಭಾಗವಾಗಿದೆ. ಇದು ಶಿವಾಲಯವಾಗಿದ್ದು, ಕೆಂಪು ಕಲ್ಲಿನಿಂದ 
ನಯವಾಗಿ ಕೆತ್ತಲ್ಪಟ್ಟ ಬೃಹತ್‌ ನಿರ್ಮಾಣವಾಗಿದೆ. ಈ ದೇವಾಲಯಕ್ಕೆ 
ಅಪಾರ ಭಕ್ತರಿದ್ದಾರೆ. ಪ್ರತಿವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ 
ಇಲ್ಲಿ ಜಾತ್ರೆ ನಡೆಯುತ್ತದೆ. 





ಗ | ಶ್‌ ಗಾ ದ 
[1 iw TE J | 
ಕ Wa ಇಕೆ ತಾ. ! ಇ 
ನ ” UF 
Fs, 
mw) | | | 


ಸ ಕ್ಷ 





ಇ 
| 








ನರಸಿಂಹ ದೇವಾಲಯ 


ಇಲ್ಲಿ ಎರಡು ನರಸಿಂಹ ದೇವಾಲಯಗಳಿವೆ. ಒಂದು 
ಇತ್ತೀಚಿನದಾದರೆ, ಇನ್ನೊಂದು ಹಾಳು ಬೀಳುತ್ತಿರುವ ಪುರಾತನ 
ದೇವಾಲಯವಾಗಿದೆ. ಈ ದೇವಾಲಯವು ನರಸೋಬಾ ದೇವಾಲಯವೆಂದು 
ಖ್ಯಾಶಿ ಪಡೆದಿದೆ. ಹಳೆಯ ನರಸಿಂಹ ದೇವಾಲಯದಲ್ಲಿ 11ನೆಯ 
ಶತಮಾನದ ಶಿಲಾಶಾಸನಗಳನ್ನು ಕಾಣಬಹುದು. ನರಸೋಬಾ 
ದೇವಾಲಯವು ಕೋಟೆಯ ಪಶ್ಚಿಮ ಭಾಗಕ್ಕಿದೆ. ಇದನ್ನು ನರಸೋಬಾ 
ಅಥವಾ ದತ್ತಾತ್ರೇಯ ದೇವರಿಗೆ ಅಂಕಿತಮಾಡಲಾಗಿದೆ. ಪ್ರಾಂಗಣವು 
ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು ಈಗ ಜೀರ್ಣೋದ್ಧಾರಗೊಳಿಸಲಾಗಿದೆ. 











ಎರಡನೇ ಇಬ್ರಾಹಿಂ ಆದಿಲ್‌ ಷಾ ಈ ದೇವಾಲಯದ ಬಗ್ಗೆ ವಿಶೇಷ 
ಆಸಕ್ತಿಯನ್ನು ಹೊಂದಿ ಅಲ್ಲಿ ಪೂಜೆ ಸಲ್ಲಿಸುತ್ತಿದ್ದನೆಂದು ವರದಿಮಾಡಲಾಗಿದೆ. 


ಕಾಖಂಡಕಿಯ ಶ್ರೀ ಮಹೀಪತಿರಾಯ (1611-1681) ಈ 
ದೇವಾಲಯದಲ್ಲಿ ವಾಸಿಸುತ್ತಿದ್ದನೆಂದು ಹೇಳಲಾಗಿದೆ. ಇಲ್ಲಿ ಆತ ಪ್ರತಿ ದಿನ 
ಉಪನ್ಯಾಸಗಳನ್ನು ನೀಡುತ್ತಿದ್ದ. ಆತ ಕನ್ನಡ, ಮರಾಠಿ, ತೆಲುಗು, ಉರ್ದು, 
ಪಾರ್ಸಿ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ. ಆತ, ಆದಿಲ್‌ಷಾಹಿಗಳ 
ಸೇನಾಧಿಕಾರಿ ಖವಾಸ್‌ಖಾನನಿಗೆ ಉರ್ದು ಭಾಷೆಯಲ್ಲಿ ಧಾರ್ಮಿಕ ಬೋಧೆ 
ಮಾಡುತ್ತಿದ್ದನೆಂದು ಹೇಳಲಾಗಿದೆ. ಇದರಿಂದ ಸಂಶೋಷಗೊಂಡಿದ್ದ ಖಾನನು 
ಮಹೀಪತಿರಾಯನನ್ನು ಅರಮನೆಯ ವಿದ್ವಾಂಸನನ್ನಾಗಿ ನೇಮಿಸಿದ್ದ. 








3 
ಆ ಸಗ 
™ ್ಯ a 
F ಇಟ ತಾ ಎದ 
IW 2 "| ಜಾ ಕ್ರ ಗಾ ಪ ಕ 
ಕ! ಚ ದ 
| ಪಾ | ಬ | ಇಸಾ TF mg, by 
( ಷು ಣ್ಯ | ಇಟ ಳೆ ೨ ಕ್ಷ ಇತ್ತಾ ನಿ ಹಾ ಜ್ಞ 
| ಸ ಡಾ ಕ | ತ |” ಗ - ತ್‌ ಇ 
ಇ ಕಾ ಇ ವನ್ನು Wey ಇಸ 6% 
ಮೊ WW » Lk 
1! WH 1 ರ್‌ ಸ! Ww. | 
4) ಓತ ಅ — ಇ 
ಅ iA pre ಚ್ಚ 8 
| RT (ತಾ! ke Wa | ಬ ಪ್ರ ಶ್ವ 
Wl | || HN 
\ 4 ks Whi 2 | ಇ 
1 J ಎಷ್ಟ 
ಹಾ ತೆ —— 4 ಇ : 
FE ಹು ಇಷಾ ಹಾ ಕಾ ಕ್ಷ ಷ್‌ 
ಜ್‌ lf ಕ ಕ್ಷೆ ಷ್ಣ 
ರಾ ಸಾ ತ | ಹ | 











ಇಜಾಪುದದ ಪುತ್ತಮುತ್ತ 


ತಿಕೋಟಾ, ನವರಸಪ್ಪರ, ಐನಾಪುರ, ಕುಮಟಗಿ ಮುಂತಾದ 
ಸ್ಥಳಗಳಲ್ಲಿ ಆದಿಲ್‌ಷಾಹಿಗಳ ಸ್ಮಾರಕಗಳಿವೆ. ಇಲ್ಲಿನ ಅರಮನೆಗಳು, 
ವಿಶ್ರಾಂತಿಧಾಮಗಳು ಮತ್ತು ಮಸೀದಿಗಳು ವಾಸ್ತುಶಿಲ್ಪ ದೃಷ್ಠಿಯಿಂದ 
ಬಿಜಾಪುರದಷ್ಟೆ ಮಹತ್ವಹೊಂದಿದೆ. 


ಚ್ಟ ky [" ಬ ಕ 
ಡಾಲ್‌ ೫7 ಚ ಫ್‌ ॥ "ರ್ಸ್‌ 
~~ ಅ್ವಕ್ಷ | J | ಜೆ 
| uw ಜಾ Fe wR 


ಸುಮಾರು 1602ರಲ್ಲಿ ಇಬ್ರಾಹಿಂ ಆದಿಲ್‌ಷಾ ಸರ್ಕಾರದ ಕೇಂದ್ರ 
ಸ್ಥಾನವನ್ನು ಬಿಜಾಪುರದಿಂದ 5 ಕಿ.ಮೀ. ಪಶ್ಚಿಮಕ್ಕೆ ಬದಲಾಯಿಸಲು 
ತೀರ್ಮಾನಿಸಿ ಅಲ್ಲಿ ಕಟ್ಟಡಗಳು, ಅರಮನೆಗಳು ಮತ್ತು ಉದ್ಯಾನಗಳನ್ನು 
ನಿರ್ಮಿಸಿ ಅದಕ್ಕೆ ನವರಸಪುರವೆಂದು ಕರೆದ. ಏರ್ಪಾಟುಗಳೆಲ್ಲಾ 
ಮುಗಿಯುತ್ತಿದ್ದಂತೆ, ಜ್ಯೋತಿಷಿಗಳಿಂದ ಅವನಿಗೆ ರಾಜಧಾನಿಯನ್ನೂ 
ಬದಲಾಯಿಸದಿರಲು ಎಚ್ಚರಿಸಲ್ಪಟ್ಟಿತು. ನವರಸಪುರದಲ್ಲಿ ಅರಮನೆಗಳ 
ನಿರ್ಮಾಣ ಪೂರ್ಣಗೊಂಡ ನಂತರ, ಸುಲ್ತಾನನು ಅಲ್ಲಿಯೇ ಹೆಚ್ಚು ಸಮಯ 








ಕಳೆಯುತ್ತಿದ್ದ. ಈ ಅರಮನೆಗಳನ್ನು ಸಂಗೀತ ಮಹಲ್‌ ಮತ್ತು ನಾರಿ 
ಮಹಲ್‌ಗಳಂದು ಕರೆಯಲಾಗುತ್ತದೆ. 


ಷ್ಟ [ತ್‌ k pt ಈ ಷಾ 
ಹ್‌ ಬತಾ ಇಸಿ ME EE ಬ್ಲಾ ಹಾಕಾ ಗಾಈ (ಹ 
fafa oer 
ಜ್‌ ಟ್‌ ಕತ ಈ ಇಒ. ರಜಾ ಜ್‌ ಚ್‌ ಹ್‌ 


ಇದೊಂದು ಅತ್ಯಂತ ರಮಣೀಯವಾದ ಸ್ಥಳ ನವರಸಪುರದ 
ಬಹುಭಾಗ ಈಗ ಅವನತಿಯಲ್ಲಿದೆ. ಬಿಜಾಪುರದಲ್ಲಿ ಪ್ರತಿವರ್ಷ ನವರಸಪುರ 
ಉತ್ಸವವನ್ನು ಆಚರಿಸಲಾಗುತ್ತದೆ. 


ಇಗೊ ಛ 


ಬಿಜಾಪುರದಿಂದ ಪೂರ್ವಕ್ಕೆ 16 ಕಿ.ಮೀ. ದೂರದಲ್ಲಿನ ಕುಮಟಿಗಿಯ 
ಆದಿಲ್‌ಷಾಹಿಗಳ ವಿಹಾರ ತಾಣವಾಗಿತ್ತು. ಊರಿನ ಹೊರಭಾಗದಲ್ಲಿ 
ಸುಂದರ ಸರೋವರ, ಕಲ್ಲಿನ ಸಾಧುಗಳು ಹಾಗೂ ಜಲಕ್ರೀಡಾಂಗಣಗಳಿವೆ. 
ಕಟ್ಟಡಗಳಲ್ಲಿನ ನೀರಿನ ತೊಟ್ಟಿಗಳು, ಕಾರಂಜಿಗಳು ಮತ್ತು ನೀರಿನ ನಳಿಕೆಗಳ 
ಜಾಲವನ್ನು ಹೊಂದಿವೆ. ಗೋಡೆಗಳ ಮೇಲೆ ಕೆಲವು ಪ್ರಸಿದ್ಧವಾದ 
ವರ್ಣಚಿತ್ರಗಳಿವೆ. 





ಐನಾಪುರ - ಸಮಾಧಿ ಮತ್ತು ಮಹಲ್‌ 


ಬಿಜಾಪುರದ ಪೂರ್ವಕ್ಕೆ 5 ಕಿ.ಮೀ. ದೂರದಲ್ಲಿರುವ ಐನಾಪುರದಲ್ಲಿ 
ಜಹಾನ್‌ ಬೇಗಮಳ ಗೋರಿಯಿದೆ. ಇದೂ ಬಾರಾ ಕಮಾನ್‌ನಂತೆ 
ಅಪೂರ್ಣಗೊಂಡ ಕಟ್ಟಡ. ಎತ್ತರಿಸಲ್ಪಟ್ಟಿ ಜಗಲಿಯ ಮೇಲೆ ಸಾಲಾಗಿ 
ಹಸಿರು ಬಣ್ಣದ ಗೋರಿಕಲ್ಲುಗಳನ್ನು ಕಾಣಬಹುದು. ನಿಜವಾದ ಗೋರಿಗಳು 
ನೆಲಮಾಳಿಗೆಯಲ್ಲಿವೆ. 


ಇದು ಐದಂತಸ್ಥಿನ ಕಟ್ಟಡದಂತೆ ಕಾಣುತ್ತದೆ. ಈ ಸಮಾಧಿಯ ದಕ್ಷಿಣಕ್ಕೆ 
ಎತ್ತರದ ದಿಬ್ಬದ ಮೇಲೆ ಮಸೀದಿಯಿದೆ. ಇಡೀ ಪ್ರದೇಶವು ಎತ್ತರ ಕಲ್ಲಿನ 
ಗೋಡಯಿಂದ ಸುತ್ತುವರಿಯಲ್ಪಟ್ಟಿದೆ. ಇದರ ಪಕ್ಕದಲ್ಲಿರುವ ಖಾಸಗಿ 
ಜಮೀನಿನಲ್ಲಿ ಐನಾಪುರ ಮಹಲನ್ನೂ ಕಾಣಬಹುದು. ಇದು ಸುಂದರವಾದ 
ಕಲ್ಲಿನ ಕಟ್ಟಡ. ಇದರಲ್ಲಿ ನಯವಾದ ಗಾರೆಯ ಕೆಲಸವನ್ನು ನೋಡಬಹುದು. 








ಜ್‌ ಡ್‌ (ನ! ಸಾ ತ ರ ಪತ್ರಾ ಜಾರ ಜಾ 
ಹಾ ಸ ಭಷ EE EE ಕ್ಮ 
"ಟಗ ಅಭ ಓಟ ಗೆ PCa hed 


ಇ ಗ್ದ 2] 
yf Sa Fe ಓಟ ಟ್‌ 
ಕಷ ಗ 


ಐನಾಪುರ ಗ್ರಾಮದ ಹೊರಭಾಗದಲ್ಲಿ ಅಫ್ಜಲ್‌ ಖಾನನ ಸ್ಮಾರಕ 
ಸಮಾಧಿ ಮತ್ತು ಮಸೀದಿಯನ್ನು ಕಾಣಬಹುದು. ಅಫ್ಜಲ್‌ ಖಾನನ ಕೊನೆಯ 
ಆಕ್ರಮಣ ಮತ್ತು ದುರಂತದ ಕಥೆಯು ದಖ್ಬನ್‌ ಇತಿಹಾಸದಲ್ಲಿ 
ಮೈನವಿರೇಳಿಸುವಂಶಹುದು. ಈಶ ಆದಿಲ್‌ಷಾಹಿಗಳ ಮುಖ್ಯ 
ಸೇನಾಧಿಕಾರಿಯಾಗಿದ್ದ. 


ಈತ ಜೀವಿಸಿರುವಾಗಲೇ ತನ್ನ ಸಮಾಧಿಯ ನಿರ್ಮಾಣ 
ಪ್ರಾರಂಭಿಸಿದ್ದ. ಇದಕ್ಕೆ ಹೊಂದಿಕೊಂಡಂತೆ ಎರಡಂತಸ್ತಿನ ಮಸೀದಿಯು 
1653ರಲ್ಲಿ ಪೂರ್ಣಗೊಂಡಿತು. ಅಪ್ಜಲ್‌ಖಾನನು ಶಿವಾಜಿಯ ವಿರುದ್ದ 








ಯುದ್ಧಕ್ಕೆ ಹೋಗುವ ವೇಳೆಗೆ ಅವನ ಸಮಾಧಿಯ ಕೆಲಸ ಇನ್ನೂ 
ಪೂರ್ಣಗೊಂಡಿರಲಿಲ್ಲ. ಈ ಸಮಾಧಿಗೆ ಅವನ ದೇಹವನ್ನು ತರಲೆ ಇಲ್ಲ. 
ಅದನ್ನು ಪ್ರತಾಪಗಡದ ಇಳಿಜಾರಿನಲ್ಲಿ, ಅವನು ಶಿವಾಜಿಯಿಂದ ಕೊಲ್ಲಲ್ಪಟ್ಟ 
ಸ್ಥಳದ ಸಮೀಪದಲ್ಲಿ ಹೂಳಲಾಯಿತು. ಆದರೂ ಅವನಿಗಾಗಿ ಕಟ್ಟಿದ 
ಸಮಾಧಿಯು ಹಾಗೆಯೇ ಉಳಿದಿದೆ. ಸಮಾಧಿಯ ಪಶ್ಚಿಮಕ್ಕೆ ಎರಡಂತಸ್ತಿನ 
ಮಸೀದಿಯಿದೆ. 


ಇದರ ಮೇಲಂತಸ್ತನ್ನು ಅಫ್ನಲ್‌ ಖಾನನ ಸ್ತ್ರೀಯರಿಗಾಗಿಯೇ 
ಕಟ್ಟಲಾಯಿತೆಂದು ಹೇಳಲಾಗಿದೆ. ಮಸೀದಿ ಮತ್ತು ಸಮಾಧಿಯ 
ದಕ್ಷಿಣಭಾಗದಲ್ಲಿ ಅಫ್ಜಲ್‌ ಖಾನನ ಪಾಳುಬಿದ್ದ ಆರಮನೆಯಿದೆ. 








ಈತನ ಸಮಾಧಿಯಿಂದ ಒಂದು ಕಿ.ಮೀ. ದಕ್ಷಿಣಕ್ಕೆ ಮರಗಳ ಮಧ್ಯೆ 
ಈತನ ರುನಾನಾ ಸ್ತ್ರೀಯರ ಸಮಾಧಿಗಳಿವೆ. ವಿಸ್ತಾರವಾದ ಕಲ್ಲು ಕಟ್ಟೆಯ 
ಜಗತಿಯ ಮೇಲೆ ಹನ್ನೊಂದು ಸಾಲುಗಳಲ್ಲಿ 63 ಮಂದಿ ಮಹಿಳೆಯರ 
ಸಮಾಧಿಗಳಿವೆ. ಇನ್ನೊಂದು ಖಾಲಿ ಇರುವುದು 6 4ನೆಯವರಿಗೆ ಇರಬೇಕು. 
ಅಪ್ಜಲ್‌ಖಾನನು ಜ್ಯೋತಿಷಿಗಳು ನುಡಿದ ಭವಿಷ್ಯದಲ್ಲಿ ಅಂದರೆ ತಾನು 


| 


1 ತ್ತ 
Wis "(1೬020 ry 





ಬಿಜಾಪುರಕ್ಕೆ ಹಿಂತಿರುಗುವುದಿಲ್ಲವೆಂಬ ಮಾತನ್ನು ಕೇಳಿ, ತಾನು ಹೊರಡುವ 
ಮೊದಲೇ ತನ್ನೆಲ್ಲ ಹೆಂಡಿರನ್ನು ನೀರಲ್ಲಿ ಮುಳುಗಿಸಿದ್ದ ಅವರಲ್ಲಿ ಒಬ್ಬಳು 
ತಪ್ಪಿಸಿಕೊಂಡಿದ್ದು ಉಳಿದವರ ದೇಹಗಳನ್ನು ಈ ಸಮಾಧಿಗಳಲ್ಲಿ 
ಹೂಳಲಾಯಿತೆಂದು ಹೇಳಲಾಗಿದೆ. ಅವರನ್ನು ಮುಳುಗಿಸಿ ಸಾಯಿಸಿದನೆಂದು 
ಹೇಳಲಾಗುವ ಭಾವಿ ಸಮೀಪದಲ್ಲೇ ಇದೆ. 











ರ ey, el, ಇಷ್ಟ ಪಾಷ ಅ ಸ್ಹ ಗ ಪಳ್ಳ ಕಾ 
೬ pa. ea kd oe Cube 


oy ಇತ್‌ ad 


ನಗರದಲ್ಲಿ ಕೆಲವು ಚರ್ಚುಗಳು ಮತ್ತು ಜೈನ ದೇವಾಲಯಗಳಿವೆ. 
ಗಗನ್‌ಮಹಲ್‌ನ ಹಿಂಭಾಗದಲ್ಲಿರುವ ಆದಿಲ್‌ಷಾಹಿ ಕಾಲದ ಕಟ್ಟಡವನ್ನು 
ಚರ್ಚ್‌ ಆಗಿ ಬಳಸಲಾಗುತ್ತಿದೆ. ಇದು ಸುಂದರವಾದ ಮತ್ತು ಕಲಾತ್ಮಕವಾದ 
ಬಿಜಾಪುರ ಚಿತ್ರ ಕಲೆಯಿಂದ ಕೂಡಿದೆ. 


ಜೈನ್‌ ದೇವಾಲಯದಲ್ಲಿನ ಸಹಸ್ರಫಣಿ 
ಪಾರ್ಶ್ವನಾಥ ವಿಗ್ರಹವು ಅಪರೂಪದ್ದಾಗಿದ್ದು 
ಸೂಕ್ಷ್ಮವಾದ ಕೆತ್ತನೆಯನ್ನು ತಲೆಯ ಹಿಂಭಾಗದಲ್ಲಿ 
ಕಾಣಬಹುದಾಗಿದೆ. 


80 








81 


1} ಓಗಾಪುರ ಮಸೀದಿ 

2} ದೆವ್ವ ಹುಣಸಿ ಮಠ 

3) ಗೋಳ ಗುಮ್ಮಟ 

೩7 ಹಾಸಿಂ ಪೀರ್‌ ದರ್ಗಾ 

5) ಧರೀವಾಡಿ ಮಸೀದಿ 

6) ಪರ್ಕನ್ಸೆ ಮಸೀದಿ 

7} ಹಾಜಿ ಹಸನ್‌ ಸಮಾಧಿ 

81 ಕರೀಮ್‌ ಸಾಜ್‌ ದರ್ಗಾ 

9) ಜುಮ್ಮಮಸೀದಿ 

10) ಸೌಂದರೇಶಿ ದೇವಾಲಯ 
11) ಬತಾವುಲ್ಹಾ ಖಾನ್‌ ಮಸೀದಿ 
12) ಇಚ್ಛಾಹಿಂದ ಹಳೆಯ ಜುಮ್ಮಮಸೀದಿ 
13} ಬಡೀ ಕಮಾನ್‌ 

14) ಮುಸ್ತಾಫ್‌ ಹಾನ್‌ ಮಸೀದಿ 
15) ನೌ ಗುಂಬಜ್‌ 

16) ಇಯ್ಲಾಸ್‌ ಖಾನ್‌ ಮಸೀದಿ 
17) ಮಹ್ತರ್‌ ಮಹಲ್‌ 

181 ಆಸರ್‌ ಮಹಲ್‌ 

191 ಜಹಾಜ್‌ ಮಹಲ್‌ 


ಡ2 





201 ಯಾಕೂತ್‌ ದಟುಖಿಸ್‌ ಸಮಾದಿ 
21) ಪಾನಿ ಮಹಲ್‌ 
22) ಪಸ್ಸಾರಿ ಕಮಾನು 
23) ಮೆಕ್ಕಾ ಮಸೀದಿ 
24) ಆಸರ್‌ ಮಹರ್‌ 
25} ಅದಾಲತ್‌ ಮಹಲ್‌ 
26) ಆನಂದ್‌ ಮಹಲ್‌ 
೫7) ಗಗನ್‌ ಮಹಲ್‌ 
281 ಚರ್ಚ್‌ 
291 ಜಲ ಮಹಲ್‌ 
30) ನರಸಿಂಹ ದೇವಾಲಯ 
31) ಸಾತ್‌ ಮಂಜ ಲ್‌ 
೩2) ಕರೀಮುದ್ದೀನ್‌ ಮಸೀದಿ 
331 ಆಂಡೂ ಮಸಿ 
34) ಬಾರಾ ಕಮಾನ್‌ 
(ಎರಡನೆಯ ಆಲಿ ಜಿದಿಲ್‌ ಷಾ) 
ಇ) ಮಲಿಕ್‌ ಸಾಂದಲ್‌ ಮಸೀದಿ 
361 ಬಾಬುಕ್‌ ಸವಾರ್‌ ಸಮಾದಿ 
37) ಸಿದ್ದೇಶ್ವರ ದೇವಾಲಯ 








381 ಸಿಕಂದರ್‌ ಪಾ ಸಮಾಧಿ 

391 ಜಂಜೀರಿ ಮಸೀದಿ 

4೧) ಗ್ರೀನ್‌ ಸ್ಲೋನ್‌ ಸಮಾಧಿ 

೩1] ಮೊದಲನೆಯ ಆಲಿ ರೋಜಾ ನವರಸಪುರ 

&2) ಸಯದ್‌ ಪೀರ್‌ ಖಾದ್ರಿ ಸಮಾಧಿ 

ತಿ) ಗುಮ್ಮುತ್‌ ಬಾವಡಿ 

ತಿಕ) ಜೋಡ್‌ ಗುಂಬಜ್‌ £1 ಭೂತವು ॥ 
೩5) ತಾಜ್‌ ಬಾವಡಿ ಜಾ ಸಬೀತ ಮಹರ್‌ 

೩6) ಉಪಲಿ ಬುರ್ಜ್‌ ಕ nie 

47) ಚಾಂದ್‌ ಬಾವಡಿ ಕ್‌ 

48) ಮಲಿಕ್‌-ಎ-ಮೈದಾನ್‌ ತೋಪು ಸ್‌ 

ಕ) ಮುಲ್ಲಾ ಮಸೀದಿ 

50) ಬಾರಾ ಟಾಂಗ್‌ ಮಸೀದಿ 
51) ಸಹಸ್ರಫಣೆ ಪಾರ್ಶ್ವನಾಥ ದೇವಾಲಯ 
52) ಇಬ್ರಾಹಿಂ ರೋಜಾ 

53) ಥಾರವಾಡಿ ಮಸೀದಿ 

54) ದರಿಯಾ ಎತ್‌ಜಾರ್‌ ಖಾನ್‌ ಸಮಾಧಿ 
551 ಮೋತಿ ಗುಂಬಜ್‌ 





83 








`ಸ ತ 
ನ ನ ದೆ! 
ತ Me 
೬. ಸೆ ~ eT ೫ 
ಟ್‌ ನ | 
ಜಟ 1 “ಡೆ ಹ ಕೆ [ANS 
ಗ" ಗ] ಹ 
ಶ್‌ ಹಿ 
ದ ತಾಮುಹೂರು 4 
ಜ್ರ 2 
ET. “| = 
N.C Ne, - 
NEST ee "a ಸ 
Rs ki ; 
ಕ ಸ ಹತ ಸಜ ಓ ನ 
ನ ಭತ ಗಗ 
ಸ್ರಾವ rad ತ ಕ್ರ than 


ry er 


ಆ ಹ ಸ 
pK ಷ್‌ 22 § 
"1 ಗ, ಜಿ 
ಡಿ | ೨ ೫ ಚ 
| 1 ಸ ದು 
ಜೆ ಹ — 
ಸ | mighty ಗೆ 1 
ಆಕ ಯ 
Td] ಗ ಇ... ದ 
-- [ I ಸಃ 2 ಹ 
ಗ 1 1 
ಗಾ. 





ಬಿಜಾಪುರವು ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿದೆ. 

ಇದು ಹುಬ್ಬಳ್ಳಿ-ಶೋಲಾಪುರ ರೈಲುಮಾರ್ಗದ ಸಂಪರ್ಕ ಹೊಂದಿದೆ. 

ಹುಬ್ಬಳ್ಳಿ ಮತ್ತು ಬೆಳಗಾವಿ (200 ಕಿ.ಮೀ.) ಹತ್ತಿರದ ವಿಮಾನ ನಿಲ್ದಾಣಗಳಾಗಿವೆ. 
ಬೆಂಗಳೂರಿಗೆ 525 ಕಿ.ಮೀ. ದೂರಮಾಗುತ್ತದೆ. 


ಆಕರ ಗ್ರಂಥಗಳು : 


1. ಬಿಜಾಪುರ ಜಿಲ್ಲಾಗೆಜೆಟಿಯರ್‌ 
2. ಡಾ ಹೆಚ್‌.ಜಿ. ದಡ್ಡಿ “Glimpses of Adil Shahi Monuments 
3. ಡಾ ಸೂರ್ಯನಾಥ ಕಾಮತ - A Concise History of Kamataka 


4 


gs ET ಕತ್ತ 7 = 


a 1 pad a pT Bends A | 





| 


MN Sue 





pF 


ಆ ಟ್‌ ಇ (ಿ 


(| 





ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ 
ಮೈಸೂರು 








